KA/ BG-GPO/2515/\WPP-47 / 2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೫ ಬೆಂಗಳೂರು, ಗುರುವಾರ, ಜುಲೈ ೮, ೨೦೧೦ (ಆಷಾಢ ೧೭, ಶಕ ವರ್ಷ ೧೯೩೨) ಸಂಚಿಕೆ ೨೭ 


ಭಾಗ - ೫ 
ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 
ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 





ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿಗಳ ಕಾರ್ಯಾಲಯ ಕೊಡಗು ಜಿಲ್ಲೆ, ಮಡಿಕೇರಿ-571201 
ಅಧಿಕೃತ ಜ್ಞಾಪನ 
ಸಂ:ಸಿಬ್ಬಂದಿ(1)ಸಿಆರ್‌/285/08-09, ದಿನಾಂಕ: 17ನೇ ಜೂನ್‌ 2010 
ವಿಷಯ: ಕೊಡಗು ಜಿಲ್ಲೆಯ ಕಂದಾಯ ಘಟಕದಲ್ಲಿ ಖಾಲಿ ಇರುವ ಗಾಮಲೆಕ್ಕಿಗರ ಹುದ್ದೆಗಳಿಗೆ ನೇರ ನೇಮಕಾತಿ 
ಮೂಲಕ ಆಯ್ಕೆಗೊಂಡ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ನೀಡುವ ವಿಚಾರ. 
1. ಸರ್ಕಾರದ ಅಧಿಸೂಚನೆ ಸಂ:ಆರ್‌ಡಿ/299/ಬಿಎಸ್‌ಸಿ:2006 ದಿ:03-02-2009. 
2. ಸರ್ಕಾರದ ನಡವಳಿ ಸಂ:ಆರ್‌ಡಿ/130/ಬಿಎಸ್‌ಸಿ/2007 ದಿ:19-02-2009. 
3. ಸರ್ಕಾರದ ಅಧಿಸೂಚನೆ ಸಂ:ಆರ್‌ಡಿ/299/ಬಿಎಸ್‌ಸಿ/2006 ದಿ:09-07-2009. 
4. ಸರ್ಕಾರದ ಅಧಿಸೂಚನೆ ಸಂ:ಕ೦ಇ/299/ಬಿಎಸ್‌ಸಿ/2006 ದಿ:24-07-2009 ಮತ್ತು ದಿನಾಂಕ: 
08-09-2009. 

5. ಈ ಕಚೇರಿ ಸಮಸಂಖ್ಯೆಯ ಅಧಿಸೂಚನೆ ದಿನಾ೦ಕ:26-09-2009. 
6. ಈ ಕಚೇರಿ ಸಮಸಂಖ್ಯೆಯ ಅಧಿಸೂಚನೆ ದಿನಾಂಕ:30-11-2009. 
7. ಈ ಕಚೇರಿ ಸಮಸಂಖ್ಯೆಯ ಅಧಿಸೂಚನೆ ದಿನಾಂಕ:22-12-2009. 

ಸರ್ಕಾರದ ಉಲ್ಲೇಖ (1 ರ ಅಧಿಸೂಚನೆಯನ್ವಯ ಕೊಡಗು ಜಿಲ್ಲಾ ಕಂದಾಯ ಘಟಕದಲ್ಲಿ ಖಾಲಿ ಇರುವ 
ಗಾಮಲೆಕ್ಕಿಗರ 18 ಹುದ್ದೆಗಳಿಗೆ ಹಾಗೂ ಉಲ್ಲೇಖ (2) ರಲ್ಲಿ ಕೊಡಗು ಜಿಲ್ಲೆಗೆ ಪತಿ ತಾಲ್ಲೂಕು ಕಚೇರಿಯ ಭೂಮಿ 
ಕೇಂದಗಳಿಗೆ ತಲಾ 5 ರಂತೆ 3 ತಾಲ್ಲೂಕು ಕೇಂದಗಳಿಗೆ ಮಂಜೂರಾತಿ ನೀಡಿರುವ 15 ಹುದ್ದೆಗಳು ಸೇರಿ ಒಟ್ಟು 33 
ಹುದ್ದೆಗಳಿಗೆ ನೇರ ನೇಮಕಾತಿಯ ಮೂಲಕ ಭರ್ತಿಗೊಳಿಸಲು ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ನೀಡಲಾಗಿದೆ. 

ಅದರಂತೆ, ಕರ್ನಾಟಕ ನಾಗರೀಕ ಸೇವೆ (Revenue Sub Ordinate Branch) (Cadre & Recruitment) 
(Amendment) ನಿಯಮಗಳು, 2009 ರಲ್ಲಿ ನಿಗಧಿಪಡಿಸಿರುವ ವಿದ್ಯಾರ್ಹತೆಯನ್ವ್ಹಯ ಮೇಲ್ಕಂಡ ಖಾಲಿ ಹುದ್ದೆಗಳನ್ನು 
ಭರ್ತಿಗೊಳಿಸಲು ಉಲ್ಲೇಖ (5) ರ ಅಧಿಸೂಚನೆಯ ಮೂಲಕ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿ, 
ಸ್ವೀಕೃತಿಯಾದ ಅರ್ಜಿಗಳನ್ನು ಅರ್ಹತೆ ಮತ್ತು ಮೀಸಲಾತಿ ಅನ್ವಯ ವಿಂಗಡಿಸಿ, ಅರ್ಹ ಅಭ್ಯರ್ಥಿಗಳ ತಾತ್ಕಾಲಿಕ ಪರಿಶೀಲನಾ 
ಪಟ್ಟಿಯನ್ನು ದಿನಾಂಕ:30-11-2009 ರಂದು ಪಕಟಿಸಲಾಯಿತು ಹಾಗೂ ಈ ಪಟ್ಟಿಯ ಬಗ್ಗೆ ಆಕ್ಷೇಪಣೆ / ತಕರಾರು 


ಉಲ್ಲೇಖ: 


(೨೦೪೯ ) 


೨೦೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ಭಾಗ - ೫ 





ಅರ್ಜಿಗಳನ್ನು ಸಲ್ಲಿಸಲು ದಿನಾಂಕ: 14-12-2009 ರವರೆಗೆ ಕಾಲಾವಕಾಶವನ್ನು ನೀಡಲಾಯಿತು ಮತ್ತು ದಿ:15-12-2009 
ರಂದು ಮೂಲ ದಾಖಲೆಗಳನ್ನು ಪರಿಶೀಲನೆಗಾಗಿ ಖುದ್ದು ಹಾಜರು ಪಡಿಸುವಂತೆ ತಿಳಿಸಲಾಯಿತು. 

ಪರಿಶೀಲನಾ ಪಟ್ಟಿಯಲ್ಲಿದ್ದ ಅಭ್ಯರ್ಥಿಗಳು ಸಲ್ಲಿಸಿದ ಆಕ್ಷೇಪಣೆಗಳು ಮತ್ತು ಅಭ್ಯರ್ಥಿಗಳು ಖುದ್ದು ಹಾಜರು ಪಡಿಸಿದ 
ಮೂಲ ದಾಖಲಾತಿಗಳನ್ನು ದಿನಾಂಕ:15-12-2009 ರಂದು ಪರಿಶೀಲಿಸಿ ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯಲ್ಲಿ 
ದಾಖಲಿಸಿರುವ ಅರ್ಜಿ ಸಂಖ್ಯೆ:5887-5898/2009 ರ ಪಕರಣಗಳ ಅಂತಿಮ ತೀರ್ಮಾನಕ್ಕೊಳಪಡುವ ಷರತ್ತಿನ ಮೇರೆಗೆ 
ಅಂತಿಮ ಆಯ್ಕೆ ಪಟ್ಟಿ ಮತ್ತು ಅಂತಿಮ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ದಿನಾ೦ಕ:22-12-2009 ರಂದು ಪಕಟಿಸಲಾಯಿತು. 

ಮೇಲ್ಕಂಡ ಅಂಶಗಳ ಅವಲೋಖನೆಯಿಂದ, ಪೊಲೀಸ್‌ ಪರಿಶೀಲನಾ ವರದಿ ಮತ್ತು ಮೀಸಲಾತಿ ಸಿಂಧುತ್ವ ಪಮಾಣ 
ಪತ್ರ ಪಡೆದು ಹಾಜರು ಪಡಿಸುವ ಷರತ್ತಿಗೊಳಪಡಿಸಿ ಈ ಕೆಳಕಂಡ ಅಭ್ಯರ್ಥಿಗಳನ್ನು ಗಾಮ ಲೆಕ್ಕಾಧಿಕಾರಿಯ ಹುದ್ದೆಯ 
ರೂ.5800-100-6000-125-6500-150-7100-175-7800-200-8600-225-9500-250-10500 ವೇತನ 
ಶೇಣಿಯಲ್ಲಿ, ಅವರ ಹೆಸರಿನ ಎದುರು ನಮೂದಿಸಲ್ಪಟ್ಟ ಕಾರ್ಯಸ್ಥಳಕ್ಕೆ ಈ ಕೆಳಕಂಡ ನಿಬಂಧನೆಗಳಿಗನುಸಾರವಾಗಿ 
ನೇಮಕಾತಿಗೊಳಿಸಿ ಆದೇಶ ಹೊರಡಿಸಿದೆ. 








ಕ್ರ ಆಯ್ಕೆ ಅಭ್ಯರ್ಥಿಯ ಹೆಸರು ವಿಳಾಸ ನೇಮಕಗೊಳಿಸಿದ ಯಾರಲ್ಲಿ 
ಸಂ. | ಪಟ್ಟಿ ಹುದ್ದೆ ಮತ್ತು ಗಾಮ | ಹಾಜರಾಗತಕ್ಕದ್ದು 
ಯಲ್ಲಿನ ವೃತ್ತ 
ಕ.ಸಂ. 
1 1 ಶ್ವೇತ ಕೆ.ವಿ. ಶ್ವೇತ ಕೆ.ಎ. ಭೂಮಿ ಕೇಂದ್ರ ತಹಶೀಲ್ದಾರರು 
ಬಿನ್‌.ವೆಂಕಟರಮಣ ಕೆ.ವೈ. ಸೋಮವಾರಪೇಟೆ | ಸೋಮವಾರಪೇಟೆ 
ಲಕ್ಷ್ಮೀ ನಿಲಯ, ನಂ.ಆರ್‌-78, ತಾಲ್ಲೂಕು 


ರೇಂಜರ್ಸ್‌ ಬ್ಲಾಕ್‌, ಅರಣ್ಯ ಕಚೇರಿ 
ಹತ್ತಿರ, ಸೋಮವಾರಪೇಟೆ, 








ಕೊಡಗು-571236 

2 2 ರಶೀದಾ ಕೆ.ಎಂ. ರಶೀದಾ ಕೆ.ಎಂ. ಭೂಮಿ ಕೇಂದ್ರ ತಹಶೀಲ್ದಾರರು 
ನಂ.103, ಮಾದಪ್ಪ ಗೇಟ್‌ ಮಡಿಕೇರಿ ಮಡಿಕೇರಿ 
ಡಿ.ಎ.ಆರ್‌. ವಸತಿ ಗೃಹ ತಾಲ್ಲೂಕು 
ರೈಫಲ್‌ ರೇಂಜ್‌, ಮಡಿಕೇರಿ 
ಕೊಡಗು-571201 

3 3 ಪುಷ್ಪಾವತಿ ಪುಷ್ಪಾವತಿ ಎನ್‌.ಎಂ. ಭೂಮಿ ಕೇಂದ್ರ ತಹಶೀಲ್ದಾರರು 

ಎನ್‌.ಎಂ. ಬಿನ್‌.ರೋಹಿಣಿ ಎನ್‌.ಎಂ. ವಿರಾಜಪೇಟೆ ವಿರಾಜಪೇಟೆ 

ಕಾರ್ಮಾಡು ಗಾಮ, ಅಮ್ಮತ್ತಿ ಅಂಚೆ. ತಾಲ್ಲೂಕು 


ವಿರಾಜಪೇಟೆ ತಾಲ್ಲೂಕು, 
ಕೊಡಗು ಜಿಲ್ಲೆ-571211 








4 4 ಜೀವಿತ ಕೆ.ಜೆ. ಜೀವಿತ ಕೆ.ಜೆ. ಭೂಮಿ ಕೇಂದ ತಹಶೀಲ್ದಾರರು 
ಬಿನ್‌.ಜಗದೀಶ್‌ ಕೆ.ಕೆ. ಸೋಮವಾರಪೇಟೆ | ಸೋಮವಾರಪೇಟೆ 
ಕಿತ್ತೂರು ಗಾಮ, ಹಂಡ್ಲಿ ಅಂಚೆ ತಾಲ್ಲೂಕು 


ಶನಿವಾರಸಂತೆ ಹೋಬಳಿ 
ಸೋಮವಾರಪೇಟೆ ತಾಲ್ಲೂಕು 
ಕೊಡಗು-571235 















































ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ೨೦೫೧ 

ಕ್ರ ಆಯ್ಕೆ ಅಭ್ಯರ್ಥಿಯ ಹೆಸರು ವಿಳಾಸ ನೇಮಕಗೊಳಿಸಿದ ಯಾರಲ್ಲಿ 

ಸಂ. | ಪಟ್ಟಿ ಹುದ್ದೆ ಮತ್ತು ಗಾಮ | ಹಾಜರಾಗತಕ್ಕದ್ದು 

ಯಲ್ಲಿನ ವೃತ್ತ 
ಕ.ಸಂ. 
5 5 ವಿಶ್ವವಾಣಿ ವಿಶ್ವವಾಣಿ ಎಂ.ಎಂ. ಭೂಮಿ ಕೇಂದ್ರ ತಹಶೀಲ್ದಾರರು 
ಉ೦ಿ.ಖಲಿ. ಮಣಗಲಿ ಗಾಮ, ಹಂಡ್ಲಿ ಅಂಚೆ ಸೋಮವಾರಪೇಟೆ | ಸೋಮವಾರಪೇಟೆ 
ಸೋಮವಾರಪೇಟೆ ಕೊಡಗು-571235. ತಾಲ್ಲೂಕು 

6 6 ಯಶಸ್ವಿನಿ ಹೆಚ್‌.ಸಿ. | ಯಶಸ್ವಿನಿ ಹೆಚ್‌.ಸಿ. ಗಾಮಲೆಕ್ಕಿಗರು, ತಹಶೀಲ್ದಾರರು 
ಕೋಂ.ಗಣಪತಿ ಪಿ.ಎಂ. ಗೌಡಳ್ಳಿ ವೃತ್ತ ಸೋಮವಾರಪೇಟೆ 
ಆಳ್ವ ಕಾನ್ವೆಂಟ್‌ ಹತ್ತಿರ ತಾಲ್ಲೂಕು 
ಚೌಡ್ಲು ಅಂಚೆ, ಸೋಮವಾರಪೇಟೆ 
ತಾಲ್ಲೂಕು, ಕೊಡಗು 

7 7 ಜೀತ್‌ ಡಿ.ಆರ್‌. ಜೀತ್‌ ಡಿ.ಆರ್‌. ಭೂಮಿ ಕೇಂದ್ರ ತಹಶೀಲ್ದಾರರು 
ಬಿನ್‌.ರವಿಕುಮಾರ್‌ ಡಿ.ಟಿ ವಿರಾಜಪೇಟೆ ವಿರಾಜಪೇಟೆ 
ಈರಣ್ಣ ಕಾಲೋನಿ, ಕೈಕೇರಿ ತಾಲ್ಲೂಕು 
ಗ್ರಾಮ ಮತ್ತು ಅಂಚೆ, 
ಗೋಣಿಕೊಪ, ವಿರಾಜಪೇಟೆ 
ತಾಲ್ಲೂಕು, ಕೊಡಗು-571213 

8 8 ಟೀನಾ ಸಿ.ಕೆ. ಟೀನಾ ಸಿ.ಕೆ ಬಿನ್‌.ಕುಶಾಲಪ್ಪ ಸಿ.ಬಿ. ಭೂಮಿ ಕೇಂದ್ರ ತಹಶೀಲ್ದಾರರು 
ಮನೆ ನಂ.14-96 ನ್ಯೂ ಎಕ್ಸ್‌ಟೆನ್ನನ್‌, ಮಡಿಕೇರಿ ಮಡಿಕೇರಿ 
ಮಡಿಕೇರಿ-571201, ಕೊಡಗು. ತಾಲ್ಲೂಕು 

9 9 ರಮೇಶ ಕೆ.ಕೆ. ರಮೇಶ ಕೆ.ಕೆ. ಬಿನ್‌.ಕೆ.ಟಿ.ಕೃಷ್ಣಪ್ಪ ಭೂಮಿ ಕೇಂದ್ರ ತಹಶೀಲ್ದಾರರು 
ತೊಟ್ಟು ಕುಂಣೆ ಮನೆ ಮಡಿಕೇರಿ ಮಡಿಕೇರಿ 
ಕೊಟ್ಟೂರು ಗಾಮ ತಾಲ್ಲೂಕು 
ಚೇರಂಬಾಣೆ ಅಂಚೆ, ಮಡಿಕೇರಿ 
ತಾಲ್ಲೂಕು, ಕೊಡಗು. 

10 10 ಹೇಮಾವತಿ ಹೇಮಾವತಿ ಎಂ.ಟಿ. ಗಾಮಲೆಕ್ಕಿಗರು ತಹಶೀಲ್ದಾರರು, 

ಎಂ.ಟಿ. ಕೋಂ.ರಾಜೇಶ್‌ ಎಂ.ಆರ್‌. ಹಾನಗಲ್ಲು ವೃತ್ತ | ಸೋಮವಾರಪೇಟೆ 
ಸುಣ್ಣದಕೆರೆ, ಬೊಳ್ಳೂರು ತ 
ಗಾಮ, ಗುಡ್ಡೆಹೊಸೂರು 
ಕುಶಾಲನಗರ, ಕೊಡಗು-571234. 

1] 1] ಮಂಜುನಾಥ ಜಿ. ಮಂಜುನಾಥ ಜಿ ಭೂಮಿ ಕೇಂದ್ರ ತಹಶೀಲ್ದಾರರು 
ಬಿನ್‌.ಗೋಪಾಲಯ್ಯ ಜಿ.ಕೆ. ವಿರಾಜಪೇಟೆ ವಿರಾಜಪೇಟೆ 
ಗೋವಿಂದಯ್ಯನ ಪಾಳ್ಯ ತಾಲ್ಲೂಕು 
ಇಪ್ಪಡಿ ಅಂಚೆ, ಕುಣಿಗಲ್‌ ತಾಲ್ಲೂಕು, 
ತುಮಕೂರು-572126. 

































































೨೦೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ಭಾಗ - ೫ 
ಕ್ರ ಆಯ್ಕೆ ಅಭ್ಯರ್ಥಿಯ ಹೆಸರು ವಿಳಾಸ ನೇಮಕಗೊಳಿಸಿದ ಯಾರಲ್ಲಿ 
ಸಂ. | ಪಟ್ಟಿ ಹುದ್ದೆ ಮತ್ತು ಗಾಮ | ಹಾಜರಾಗತಕ್ಕದ್ದು 
ಯಲ್ಲಿನ ವೃತ್ತ 
ಕ.ಸಂ. 

12 12 ನಿವ್ಯ ಎಂ.ಆರ್‌. ನಿವ್ಯ ಎಂ.ಆರ್‌. ಭೂಮಿ ಕೇಂದ್ರ ತಹಶೀಲ್ದಾರರು 
ಬಿನ್‌.ರಮೇಶ್‌ ಎಂ.ಸಿ. ವಿರಾಜಪೇಟೆ ವಿರಾಜಪೇಟೆ 
ಚಿಕ್ಕ ಮಂಡೂರು ಗಾಮ ಮತ್ತು ಅಂಚೆ, ತಾಲ್ಲೂಕು 
ಪೊನ್ನಂಪೇಟೆ, ಕೊಡಗು ಜಿಲ್ಲೆ. 

13 13 ರೂಪಶೀ ಎಸ್‌.ಸಿ ರೂಪಶೀ ಎಸ್‌.ಸಿ ಗಾಮಲೆಕ್ಕಿಗರು ತಹಶೀಲ್ದಾರರು 
ಬಿನ್‌.ಚಂದಶೇಖರ್‌, ಕುಮಾರಳ್ಳಿ ವೃತ್ತ | ಸೋಮವಾರಪೇಟೆ 
ಸಂಪಿಗೆದಾಳು ಗಾಮ, ತಾಲ್ಲೂಕು 
ಹಂಡ್ಲಿ ಅಂಚೆ, ಸೋಮವಾರಪೇಟೆ 
ತಾಲ್ಲೂಕು, ಕೊಡಗು ಜಿಲ್ಲೆ. 

14 14 ಸಿಂಧ್ಯಾ ಹೆಚ್‌.ಡಿ. ಸಿಂಧ್ಯಾ ಹೆಚ್‌.ಡಿ. ಭೂಮಿ ಕೇಂದ್ರ ತಹಶೀಲ್ದಾರರು 
ಕೇರಾಫ್‌ ಹೆಚ್‌.ಎ.ಪರಮೇಶ್‌ ಸೋಮವಾರಪೇಟೆ | ಸೋಮವಾರಪೇಟೆ 
ನಗರೂರು ಗಾಮ, ತಾಲ್ಲೂಕು 
ಬಳಗುಂದ ಆಂಚೆ, 
ಸೋಮವಾರಪೇಟೆ ತಾಲ್ಲೂಕು 
ಕೊಡಗು ಜಿಲ್ಲೆ. 

15 15 ಸಣ್ಣ ರುದಪ್ಪ ಸಣ್ಣರುದಪ್ಪ ಎ.ಚಿಕ್ಕೊಪ್ಪ ಗಾಮಲೆಕ್ಕಿಗರು ತಹಶೀಲ್ದಾರರು 

ಎ.ಚಿಕ್ಕೊಪ್ಪ ವೀರಪ್ಪ ಚಿಕ್ಕೊಪ್ಪ ಭಾಗಮಂಡಲ ಮಡಿಕೇರಿ 
ಹೊಸೂರು ಅಂಚೆ ವೃತ್ತ ತಾಲ್ಲೂಕು 
ಸವದತ್ತಿ, ಬೆಳಗಾವಿ, ಬೆಳಗಾ೦-591111. 

16 16 ಉಷಾ ಬಿ.ಎಸ್‌ ಉಷಾ ಬಿ.ಎಸ್‌. ಬಿನ್‌.ಬಿ.ಸಿ.ಸ್ವಾಮಿ, ಗಾಮಲೆಕ್ಕಿಗರು ತಹಶೀಲ್ದಾರರು 
ಫ್ಲವರ್‌ ಮರ್ಚೆಂಟ್‌, 1ನೇ ಬ್ಲಾಕ್‌, ನಾಪೋಕ್ಷು ವೃತ್ತ ಮಡಿಕೇರಿ 
ಬೈಚನಹಳ್ಳಿ, ಕುಶಾಲನಗರ ತಾಲ್ಲೂಕು 
ಕೊಡಗು-571234. 

17 17 ನಖಿಬಾ ದನೀಶ್‌ ನಖಿಬಾ ದನೀಶ್‌ ಭೂಮಿ ಕೇಂದ, ತಹಶೀಲ್ದಾರರು 
ಬಿನ್‌.ದನೀಶ್‌ ಖಾನ್‌ ಎಂ.ಎ. ಮಡಿಕೇರಿ ಮಡಿಕೇರಿ 
ನಂ.4/20, ಮಹದೇವಪೇಟೆ ತಾಲ್ಲೂಕು 
ಮಡಿಕೇರಿ, ಕೊಡಗು-571201. 

18 18 ರೇವತಿ ಕೆ.ಆರ್‌. ರೇವತಿ ಕೆ.ಆರ್‌ ಬಿನ್‌.ಕೆ.ಪಿ.ರವಿ, ಗಾಮಲೆಕ್ಕಿಗರು ತಹಶೀಲ್ದಾರರು 
ಜೋಡುಪಾಲ ಗಾಮ, ಮದೆ ಅಂಚೆ, ಬಿಳಿಗೇರಿ ವೃತ್ತ ಮಡಿಕೇರಿ 
ಮಡಿಕೇರಿ, ಕೊಡಗು-571201. ತಾಲ್ಲೂಕು 

19 19 ಗೋಪಿನಾಥ್‌ ಗೋಪಿನಾಥ್‌ ಎಸ್‌.ಆರ್‌. ಭೂಮಿ ಕೇಂದ್ರ ತಹಶೀಲ್ದಾರರು 

ಎಸ್‌.ಆರ್‌ ಬಿನ್‌.ರಮೇಶ ಎನ್‌.ಎಸ್‌. ಸೋಮವಾರಪೇಟೆ | ಸೋಮವಾರಪೇಟೆ 
ಶಿರಂಗಾಲ ಗಾಮ ಮತ್ತು ಅಂಚೆ ತಾಲ್ಲೂಕು 
ಸೋಮವಾರಪೇಟೆ ತಾಲ್ಲೂಕು 
ಕೊಡಗು ಜಿಲ್ಲೆ-571232. 





















































ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ೨೦೫೩ 

ಕ್ರ ಆಯ್ಕೆ ಅಭ್ಯರ್ಥಿಯ ಹೆಸರು ವಿಳಾಸ ನೇಮಕಗೊಳಿಸಿದ ಯಾರಲ್ಲಿ 

ಸಂ. | ಪಟ್ಟಿ ಹುದ್ದೆ ಮತ್ತು ಗಾಮ | ಹಾಜರಾಗತಕ್ಕದ್ದು 

ಯಲ್ಲಿನ ವೃತ್ತ 
ಕ.ಸಂ. 

20 20 ಶರ್ಮಿಳಾ ಕೆ.ಎ. ಶರ್ಮಿಳಾ ಕೆ.ಎ. ಬಿನ್‌. ಗಾಮಲೆಕ್ಕಿಗರು ತಹಶೀಲ್ದಾರರು 
ಆನಂದ್‌ ಕೆ.ಆರ್‌. ಕಕ್ಕಬ್ಬೆ ವೃತ್ತ ಮಡಿಕೇರಿ 
ನಂ.660, ಹೌಸಿಂಗ್‌ ಬೋರ್ಡ್‌, ತಾಲ್ಲೂಕು 
ಕುಶಾಲನಗರ, ಕೊಡಗು-571234. 

21 21 ಪತಿಮಾ ಪತಿಮಾ ಎಸ್‌.ಎಸ್‌. ಗಾಮಲೆಕ್ಕಿಗರು ತಹಶೀಲ್ದಾರರು 

ಎಸ್‌.ಎಸ್‌ ಬಿನ್‌.ಶಿವಾಜಿ ಎಸ್‌.ಜಿ. ಹೆಬ್ಬಾಲೆ ವೃತ್ತ ಸೋಮವಾರಪೇಟೆ 
ರಥಬೀದಿ, ಕುಶಾಲನಗರ ತಾಲ್ಲೂಕು 
ಕೊಡಗು-571234. 

22 22 ನಾರಾಯಣ ಕೆ.ಪಿ. | ಕರಿಕೆ ಗಾಮ ಮತ್ತು ಅಂಚೆ ಭೂಮಿ ಕೇಂದ್ರ ತಹಶೀಲ್ದಾರರು 
ಮಡಿಕೇರಿ ತಾಲ್ಲೂಕು ಮಡಿಕೇರಿ ಮಡಿಕೇರಿ 
ಕೊಡಗು-571247 ತಾಲ್ಲೂಕು 

23 23 ಚೈತ್ರ ಪಿ.ಜಿ ಚೈತ್ರ ಪಿ.ಜಿ. ಬಿನ್‌ ಸುಮಿತ್ರಾ ಪಿ.ವಿ. ಗಾಮಲೆಕ್ಕಿಗರು ತಹಶೀಲ್ದಾರರು 
ಬೇಳೂರು ರಸ್ಕೆ ಅಂಚೆ ಬೇಟೋಳಿ ವೃತ್ತ ವಿರಾಜಪೇಟೆ 
ಸೋಮವಾರಪೇಟೆ ತಾಲ್ಲೂಕು ತಾಲ್ಲೂಕು 
ಕೊಡಗು-571236. 

24 24 ಪುಷ್ಪಲತಾ ಎ.ಎಂ. | ಎ.ಎಂ.ಪುಷ್ನಲತಾ ಬಿನ್‌.ಪಿ.ಪಾಪಮ್ಮ ಗಾಮಲೆಕ್ಕಿಗರು ತಹಶೀಲ್ದಾರರು 
ಹೊಸಬಡಾವಣೆ ಕಡಗದಾಳು ವೃತ್ತ ಮಡಿಕೇರಿ 
ಮಡಿಕೇರಿ, ಕೊಡಗು-571201. ತಾಲ್ಲೂಕು 

25 25 ರವಿಕುಮಾರ್‌ ಜೆ. | ರವಿಕುಮಾರ್‌ ಬಿನ್‌.ಜವರಯ್ಯ ಗಾಮಲೆಕ್ಕಿಗರು ತಹಶೀಲ್ದಾರರು 
ಹಾಲೇಕೆರೆ ಗ್ರಾಮ ಮತ್ತು ಅಂಚೆ ಕುಟ್ಟ ವೃತ್ತ ವಿರಾಜಪೇಟೆ 
ಮಂಡ್ಯ ತಾಲ್ಲೂಕು, ಮಂಡ್ಯ ಜಿಲ್ಲೆ. ತಾಲ್ಲೂಕು 

26 26 ಶ್ವೇತ ಕೆ. ಶ್ವೇತ ಕೆ. ಬಿನ್‌. ಧನಂಜಯ ಕೆ. ಗಾಮಲೆಕ್ಕಿಗರು ತಹಶೀಲ್ದಾರರು 
ಬಾಚಿಗದ್ದೆ ಮನೆ, ಚೇರಂಬಾಣೆ ವೃತ್ತ ಮಡಿಕೇರಿ 
ಸಂಪಾಜೆ ಅಂಚೆ, ಸುಳ್ಯ ತಾಲ್ಲೂಕು ತಾಲ್ಲೂಕು 

27 27 |ರಜನಿ ರಜನಿ ಬಿನ್‌.ಅಮೃತ ಗಾಮಲೆಕ್ಕಿಗರು ತಹಶೀಲ್ದಾರರು 
ಹಾರೆಹೊಸೂರು ಗಾಮ, ಬಾಳೆಲೆ ವೃತ್ತ ವಿರಾಜಪೇಟೆ 
ಗೋಪಾಲಪುರ ಅಂಚೆ ತಾಲ್ಲೂಕು 
ಶನಿವಾರಸಂತೆ ಹೋಬಳಿ 
ಸೋಮವಾರಪೇಟೆ ತಾಲ್ಲೂಕು 
ಕೊಡಗು-571235. 

28 29 ರಮೇಶ್‌ ಪವಾರ್‌ | ರಮೇಶ್‌ ಆರ್‌.ಪವಾರ್‌ ಗಾಮಲೆಕ್ಕಿಗರು ತಹಶೀಲ್ದಾರರು 
ಯದಾಮಿ ಅಂಚೆ, ಜೇವರ್ಗಿ ಕಾನೂರು ವೃತ್ತ ವಿರಾಜಪೇಟೆ 
ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ-585325 ತಾಲ್ಲೂಕು 























೨೦೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ಭಾಗ - ೫ 
ಕ್ರ ಆಯ್ಕೆ ಅಭ್ಯರ್ಥಿಯ ಹೆಸರು ವಿಳಾಸ ನೇಮಕಗೊಳಿಸಿದ ಯಾರಲ್ಲಿ 
ಸಂ. | ಪಟ್ಟಿ ಹುದ್ದೆ ಮತ್ತು ಗಾಮ | ಹಾಜರಾಗತಕ್ಕದ್ದು 
ಯಲ್ಲಿನ ವೃತ್ತ 
ಕ.ಸಂ. 

29 30 ನಮೃತಾ ಜಿ.ಎನ್‌. | ನಮೃತಾ ಜಿ.ಎನ್‌. ಗಾಮಲೆಕ್ಕಿಗರು ತಹಶೀಲ್ದಾರರು 
ಬಿನ್‌.ನಾರಾಯಣ ಸ್ವಾಮಿ ಕಂಡಂಗಾಲ ವೃತ್ತ ವಿರಾಜಪೇಟೆ 
ಜಿ.ಜಿ.ಟೌನ್‌ ಪೊಲೀಸ್‌ ಸ್ಟೇಷನ್‌, ತಾಲ್ಲೂಕು 
ವಿರಾಜಪೇಟೆ, ಕೊಡಗು-571218. 

30 31 ದೇವರಾಜಪ್ಪ ಸಿ. ದೇವರಾಜಪ್ಪಸಿ ಗಾಮಲೆಕ್ಕಿಗರು ತಹಶೀಲ್ದಾರರು 
ಬಿನ್‌.ಚನ್ನಪ್ಪ, ತಾಳಿಕಟ್ಟೆ ಅಂಚೆ, ಕೆ.ಬಾಡಗ ವೃತ್ತ ವಿರಾಜಪೇಟೆ 
ಹೊಳಲ್ಕೆರೆ ತಾಲ್ಲೂಕು ತಾಲ್ಲೂಕು 
ಚಿತದುರ್ಗ-571539 

3] 32 ದೇವಯ್ಯ ಪಿ.ಎಸ್‌. ದೇವಯ್ಯ ಪಿ.ಎಸ್‌. ಭೂಮಿ ಕೇಂದ್ರ ತಹಶೀಲ್ದಾರರು 
ಬಿನ್‌.ಮುತ್ತಮ್ಮ ಪಿ.ಸಿ. ವಿರಾಜಪೇಟೆ ವಿರಾಜಪೇಟೆ 
ಹರಿಹರ ಗಾಮ ಮತ್ತು ಅಂಚೆ ತಾಲ್ಲೂಕು 
ವಿರಾಜಪೇಟೆ ತಾಲ್ಲೂಕು 
ಕೊಡಗು-571249 

32 33 ಧರಣೇಂದ್ರ ಧರಣೇಂದ್ರ ಕುಮಾರ್‌ ಎಂ. ಗಾಮಲೆಕ್ಕಿಗರು ತಹಶೀಲ್ದಾರರು 

ಕುಮಾರ್‌ ಎಂ. ಬಿನ್‌.ಮಲ್ಲೇಶಪ್ಪ ಕೊಳತ್ತೋಡು ವಿರಾಜಪೇಟೆ 
ಚಿರಿಗಿ ಕುರುಬ ರಸ್ತೆ ಬೈಗೋಡು ವೃತ್ತ ತಾಲ್ಲೂಕು 
ಹೊಳೆಹೊನ್ನೂರು ಅಂಚೆ 
ಶಿವಮೊಗ್ಗ -577227 




















1, 


ಎಲ್ಲಾ ಅಭ್ಯರ್ಥಿಗಳು ಗಾಮೀಣ ಜನರ ಸೇವೆಗೆ ಕಂಕಣಬದ್ಧರಾಗಿ, ನಿಷ್ಠೆ, ಪಾಮಾಣಿಕತೆ ಹಾಗೂ ನಿಸ್ಪಹತೆಯಿಂದ 
ಕರ್ತವ್ಯ ನಿರ್ವಹಿಸಲು ಸೂಚಿಸಿದೆ. 
ಷರತ್ತುಗಳು: 


ಆಯ್ಕೆ ಪಟ್ಟಿಯ ಕ.ಸ೦.28ರಲ್ಲಿನ ಅಭ್ಯರ್ಥಿ ಕು:ಸುಜಾತ ಇವರ ಸಿಂಧುತ್ವ ಪಮಾಣ ಪತ 


ಪತ್ಯೇಕವಾಗಿ ನೇಮಕಾತಿ ಆದೇಶ ನೀಡಲಾಗುತ್ತದೆ. 


ವ 


ಸ್ನೀಕಾರವಾದ ನಂತರ ಇವರಿಗೆ 





ಈ ನೇಮಕಾತಿಯು ಮಾನ್ಯ ಕರ್ನಾಟಕ ಆಡಳಿತಾತ್ಮಕ ನ್ಯಾಯ ಮಂಡಳಿಯಲ್ಲಿ ದಾಖಲಿಸಿರುವ ಅರ್ಜಿ ಸಂಖ್ಯೆ:5887- 
5898/2009 ಮತ್ತು ಅರ್ಜಿ ಸಂಖ್ಯೆ 2432/2010ರ ಪಕರಣದ ಅಂತಿಮ ತೀರ್ಮಾನಕ್ಕೊಳಪಡುವ ಷರತ್ತಿಗೊಳಪಟ್ಟಿದೆ. 
ಮೇಲ್ಕಂಡ ಅಭ್ಯರ್ಥಿಗಳು ದಿನಾಂಕ:01-07-2010 ರೊಳಗಾಗಿ ಸಂಬಂಧಿಸಿದ ತಹಶೀಲ್ದಾರ್‌ರವರ ಸಮಕ್ಷಮದಲ್ಲಿ 
ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. ಈ ನೇಮಕವನ್ನು ಒಂದು ವೇಳೆ ತಿರಸ್ಕರಿಸಿದಲ್ಲಿ, 07 ದಿವಸಗಳೊಳಗಾಗಿ ಲಿಖಿತ 
ರೂಪದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ತಿಳಿಸತಕ್ಕದ್ದು. 

ಅಭ್ಯರ್ಥಿಗಳು ಕರ್ತವ್ಯಕ್ಕೆ ಹಾಜರಾಗುವ ವೇಳೆಯಲ್ಲಿ ಈ ಕೆಳಕಂಡ ಮೂಲ ಪಮಾಣ ಪತಗಳನ್ನು ಪರಿಶೀಲನೆಗಾಗಿ 
ಹಾಜರುಪಡಿಸಬೇಕು. 1) ಪಿ.ಯು.ಸಿ. ಅಂಕಪಟ್ಟಿ 2) ಎಸ್‌ಎಸ್‌ಎಲ್‌ಸಿ / ಹುಟ್ಟಿದ ದಿನಾಂಕದ ದೃಢೀಕರಣ 3) ಶಾಲಾ 
ವರ್ಗಾವಣೆ ಪಮಾಣ ಪತ್ರ 4) ವೈದ್ಯಕೀಯ ಪಮಾಣ ಪತ್ರ 5) ಸಕ್ಷಮ ಪಾಧಿಕಾರದಿಂದ ನೀಡಲ್ಪಟ್ಟ ಮೀಸಲಾತಿ 
ಪಮಾಣ ಪತಗಳು (ಮೀಸಲಾತಿಯಡಿ ಆಯ್ಕೆಯಾದ ಅಭ್ಯರ್ಥಿಗಳು ಮಾತ್ರ) 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ೨೦೫೫ 





ಅಭ್ಯರ್ಥಿಗಳು ಕೆಲಸಕ್ಕೆ ಹಾಜರಾದ ದಿನಾಂಕದಿಂದ 2 ವರ್ಷಗಳ ಅವಧಿಗೆ ಪರಿವೀಕ್ಷಣಾ ಅವಧಿಯಲ್ಲಿದ್ದು 
(ಹೋಬೇಷನರಿ) ಅವರು ಈ ಅವಧಿಯಲ್ಲಿ ಕೆಳಗೆ ನಮೂದಿಸಿರುವ ಇಲಾಖಾ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗತಕ್ಕದ್ದು 
1) ಅಕೌಂಟ್ಸ್‌ ಲೋಯರ್‌ 2) ರೆವಿನ್ಯೂ ಲೋಯರ್‌ 3) ಕನ್ನಡ ಭಾಷಾ ಪರೀಕ್ಷೆ (ಎಸ್‌.ಎಸ್‌.ಎಲ್‌.ಸಿ ಯಲ್ಲಿ ಕನ್ನಡ 
ಭಾಷೆಯನ್ನು ಪಥಮ ಅಥವಾ ದ್ವಿತೀಯ ಭಾಷೆಯಾಗಿ ತೆಗೆದುಕೊಳ್ಳದಿದ್ದಲ್ಲಿ ಕನ್ನಡ ಭಾಷಾ ಪರೀಕ್ಷೆಯನ್ನು ಪಾಸು 
ಮಾಡತಕ್ಕದ್ದು) ಈ ಅವಧಿಯಲ್ಲಿ ನಿಗಧಿತ ಇಲಾಖಾ ಪರೀಕ್ಷೆಗಳನ್ನು ತೇರ್ಗಡೆಯಾಗದಿದ್ದಲ್ಲಿ ಅಥವಾ ಕೆಲಸ ಕಾರ್ಯಗಳು 
ತೃಪ್ತಿಕರವಾಗಿರದಿದ್ದಲ್ಲಿ ಅವರನ್ನು ಸೇವೆಯಿಂದ ತೆಗೆದುಹಾಕಲಾಗುವುದು. 
ಈ ನೇಮಕಾತಿಯು ಸಂಪೂರ್ಣ ತಾತ್ಕಾಲಿಕವಾಗಿದ್ದು. ಸರ್ಕಾರವು ಇಚ್ಛಿಸಿದಲ್ಲಿ ಅಥವಾ ಹುದ್ದೆಗಳು ರದ್ದಾದಲ್ಲಿ ಅಥವಾ 
ಸುಳ್ಳು ಮಾಹಿತಿ ನೀಡಿ ಉದ್ಯೋಗ ಪಡೆದಿರುವುದು ಕಂಡು ಬಂದಲ್ಲಿ ಅವರನ್ನು ಯಾವುದೇ ಸಮಯದಲ್ಲಿ ಯಾವುದೇ 
ಮುನ್ಸೂಚನೆ ಇಲ್ಲದೇ ಸೇವೆಯಿಂದ ತೆಗೆದುಹಾಕಲಾಗುವುದು. 
ಅಭ್ಯರ್ಥಿಗಳು ಸೇವೆಗೆ ಹಾಜರಾಗುವ ಸಂದರ್ಭದಲ್ಲಿ ಭಾರತದ ಸಂವಿಧಾನಾತ್ಮಕವಾಗಿ ಗೊತ್ತುಪಡಿಸಿದ ನಮೂನೆಯಲ್ಲಿ 
ವಚನ ಸ್ವೀಕಾರ ಮಾಡತಕ್ಕದ್ದು. 
ಅಭ್ಯರ್ಥಿಗಳು ಸರ್ಕಾರದ ಆದೇಶ ಸಂ:ಎಫ್‌ಡಿ (ಎಸ್‌ಪಿಎಲ್‌) 04/ಪಿಇಟಿ/2005 ದಿನಾಂಕ:31-03-2006 ರಲ್ಲಿ ಜಾರಿಗೆ 
ನೀಡಿದ ಹೊಸ ನಿವೃತ್ತಿ ವೇತನ ನೀತಿಗೆ ಒಳಪಟ್ಟಿರುತ್ತಾರೆ. 
ಸರ್ಕಾರದ ಸುತ್ತೋಲೆ ಸಂ:ಕಂಇ/54/ಬಿಎಸ್‌ಸಿ/2007 ದಿನಾಂಕ:27-03-2007 ರನ್ವಯ ಅ೦ತರ್‌ ಜಿಲ್ಲಾ ವರ್ಗಾವಣೆಗೆ 
ಕೊಡಗು ಜಿಲ್ಲೆಯಲ್ಲಿ ಕನಿಷ್ಠ ಪಕ್ಷ 5 ವರ್ಷಗಳ ಸೇವೆಯನ್ನು ಕಡ್ಡಾಯವಾಗಿ ಪೂರೈಸತಕ್ಕದ್ದು. 
ಅಭ್ಯರ್ಥಿಗಳು ಉದ್ಯೋಗ ವಿನಿಮಯ ಕೇಂದದಲ್ಲಿ ನೋಂದಾಯಿಸಿದ ಗುರುತಿನ ಚೀಟಿಯನ್ನು ತಹಶೀಲ್ದಾರರಲ್ಲಿ 
ಹಾಜರುಪಡಿಸತಕ್ಕದ್ದು. ತಹಶೀಲ್ದಾರರು ಅದನ್ನು ಉದ್ಯೋಗ ವಿನಿಮಯ ಕೇಂದಕ್ಕೆ ಸರೆಂಡರ್‌ ಮಾಡುವುದು. 
ಅಭ್ಯರ್ಥಿಗಳು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು 1958 ಕರ್ನಾಟಕ ನಾಗರೀಕ ಸೇವಾ 
(ಸಿಸಿಎ) ನಿಯಮಾವಳಿ 1957 ಕರ್ನಾಟಕ ನಾಗರೀಕ ಸೇವಾ (ನಡತೆ) ನಿಯಮಾವಳಿ 1966 ಹಾಗೂ ಕಾಲ ಕಾಲಕ್ಕೆ 
ಸರ್ಕಾರದಿಂದ ಹೊರಡಿಸಲಾಗುವ ಇತರೆ ನಿಯಮಾವಳಿಗಳಿಗೆ ಬದ್ಧರಾಗಿರುತ್ತಾರೆ. 
ಅಭ್ಯರ್ಥಿಯ ಜೇಷ್ಠತೆಯು ನೇರ ನೇಮಕಾತಿ ಪಾಧಿಕಾರದ ಆಯ್ಕೆ ಪಟ್ಟಿಯಲ್ಲಿ ಪಸ್ತುತ ಇದ್ದಂತೆಯೇ ಇರತಕ್ಕದ್ದು. 
| ತದನಂತರ ಈ ಸಂಬಂಧ ಸರ್ಕಾರ ಹೊರಡಿಸುವ SB ತಿದ್ದುಪಡಿಗೆ ಒಳಪಡುತ್ತದೆ. 
ಗಾಮ ಲೆಕ್ಕಿಗ ಹುದ್ದೆಗೆ ನೇಮಕಾತಿ ಹೊಂದಿರುವುದರಿಂದ, ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾಗುವಾಗ ರೂ.1000/- 
(ರೂಪಾಯಿ ಒಂದು ಸಾವಿರ ಮಾತ) ಭದತಾ ಠೇವಣಿಯನ್ನು ನಗದು ರೂಪದಲ್ಲಾಗಲೀ ಅಥವಾ ರಾಷ್ಟ್ರೀಯ 
ಉಳಿತಾಯ ಪತದ ಮೂಲಕವಾಗಲಿ ಸಂಬ೦ಿಧಪಟ್ಟ ತಹಶೀಲ್ದಾರರಲ್ಲಿ ಹಾಜರುಪಡಿಸ ತಕ್ಕದ್ದು ಅಥವಾ ಈ ಮೊತ್ತಕ್ಕೆ 
ಭದತಾ ಮುಚ್ಚಳಿಕೆ ಪತವನ್ನು ಛಾಪಾ ಕಾಗದದಲ್ಲಿ ಬರೆಯಿಸಿ ಒಬ್ಬರ ಜಾಮೀನು ಕೊಡತಕ್ಕದ್ದು, ತಹಶೀಲ್ದಾರರು ತ 
ಮೊತ್ತದ ರಾಷ್ಟ್ರೀಯ ಉಳಿತಾಯ ಪತದ ಮೂಲಕ ಸರ್ಕಾರಕ್ಕೆ ಫ್ಲೆಡ್ಜ್‌ ಮಾಡಿಕೊಳ್ಳತಕ್ಕದ್ದು. 
ಅಭ್ಯರ್ಥಿಯು ಇಲಾಖೆಯಿಂದ ಕಾಲ ಕಾಲಕ್ಕೆ ನಿಗಧಿಪಡಿಸಿದ ಹಾಗೂ ನಿಗಧಿಪಡಿಸಲಾಗುವ ವಿವಿಧ ಪರೀಕ್ಷೆ / 
ತರಬೇತಿಗಳನ್ನು ಯಶಸ್ವಿಯಾಗಿ ಮುಗಿಸತಕ್ಕದ್ದು. 
ಈಗಾಗಲೇ ಸರ್ಕಾರಿ "ಸೇವೆಯಲ್ಲಿರುವ ಜತೆ ಇಲಾಖಾ ಮುಖ್ಯಸ್ಥರ ಮೂಲಕ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು 
ನಿಯಮಾವಳಿಗಳನ್ನು ಉಲ್ಲಂಘಿಸಿ ಅರ್ಜಿ ಸಲ್ಲಿಸಿರುವುದಿಲ್ಲವೆಂಬ ಬಗ್ಗೆ ಪಮಾಣ ಪತ್ರ ಸಲ್ಲಿಸತಕ್ಕದ್ದು ಹಾಗೂ ಮೇಲೆ 
ಸೂಚಿಸಿದ ಕಾರ್ಯಸ್ಥಳಗಳಲ್ಲಿ ವರದಿ ಮಾಡಿಕೊಳ್ಳುವ ಮೊದಲು ಮುಂಚಿನ ಸೇವೆಯಿಂದ ಬಿಡುಗಡೆ ಆದೇಶ 
ಪಡೆದಿರಬೇಕು. 
ಅಭ್ಯರ್ಥಿಗೆ ಕೆಲಸಕ್ಕೆ ಹಾಜರಾಗುವ ಸಂದರ್ಭದಲ್ಲಿ ಪಯಾಣ ಭತ್ಯೆ ಅಥವಾ ಇತರೆ ಯಾವುದೇ ಭತ್ಯೆಯನ್ನು 
ನೀಡಲಾಗುವುದಿಲ್ಲ. 
ಆಯ್ಕೆಯಾಗಿರುವ ಅಭ್ಯರ್ಥಿಗಳು ಅವರನ್ನು ನೇಮಿಸಿರುವ ಸ್ಥಳದಲ್ಲಿ ಕಡ್ಡಾಯವಾಗಿ ವಾಸ ಮಾಡಬೇಕು. ಈ ಬಗ್ಗೆ 
ಒಂದು ಪಮಾಣ ಪತವನ್ನು (ನಮೂನೆಯಂತೆ) ನೋಟರಿಯವರಿಂದ ಪಮಾಣೀಕರಿಸಿ ಹಾಜರುಪಡಿಸಬೇಕು. 

ಕೆ.ಹೆಚ್‌. ಅಶ್ವತ್ಥನಾರಾಯಣ ಗೌಡ 

ಅಧ್ಯಕ್ಷರು, 


ಪಿ.ಆರ್‌. 436 ಗಾಮಲೆಕ್ಕಿಗರ ನೇರ ನೇಮಕಾತಿ ಆಯ್ಕೆ ಪಾಧಿಕಾರ ಮತ್ತು 


ಜಿಲ್ಲಾಧಿಕಾರಿಗಳು, ಕೊಡಗು ಜಿಲ್ಲೆ, ಮಡಿಕೇರಿ. 


೨೦೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ಭಾಗ - ೫ 





ಶಿಕ್ಷಣ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಇಡಿ 184 ಡಿಸಿಇ 2009, ಬೆಂಗಳೂರು, ದಿನಾಂಕ: 11ನೇ ಜೂನ್‌ 2010 
ಕಾಲೇಜು ಶಿಕ್ಷಣ ಇಲಾಖೆಯ ವಿವಿಧ ಹುದ್ದೆಗಳಿಗೆ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಅರ್ಜಿಗಳನ್ನು 
ಆಹ್ವಾನಿಸಿ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದ್ದುದು ಸರಿಯಷ್ಟೆ ಕರ್ನಾಟಕ ಲೋಕಸೇವಾ ಆಯೋಗವು ಆಯ್ಕೆ 
ಪ್ರಕ್ರಿಯೆಯನ್ನು ಪೂರೈಸಿ ತದನಂತರ ಮತ್ತು ಆಯೋಗವು ಸಲ್ಲಿಸಿದ ಆಯ್ಕೆ ಪಟ್ಟಿಯಂತೆ ಈ ಕೆಳಕಂಡ ಅಭ್ಯರ್ಥಿಗಳನ್ನು 
ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ವಿಷಯಗಳ ಉಪನ್ಯಾಸಕರ ಹುದ್ದೆಗಳಿಗೆ 02 ವರ್ಷಗಳ ಪರಿವೀಕ್ಷಣಾ ಅವಧಿಯ ಮೇರೆಗೆ 
ವೇತನ ಶ್ರೇಣಿ ರೂ.8000-275-13500ರಲ್ಲಿ ಈ ಮೂಲಕ ನೇಮಕಾತಿ ಮಾಡಲಾಗಿದೆ. 











ಕನ್ನಡ 
ಸ್ನಾತಕೋತ್ತರ ಪದವಿಯ ಜೊತೆಗೆ ಪಡೆದುಕೊಂಡಿರುವ 
ಕ್ರಮ | KPSC 5 
ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ ವಿದ್ಯಾರ್ಹತೆ 
ಸಂಖ್ಯೆ | ಕ್ರ ಸಂ. ಥೆ | 
2 NET SLET Ph.D. M.Phil 
1 185 ರವಿ ಎನ್‌.ಸಿ. ಬಿನ್‌: ಚಂದ್ರ ಎನ್‌.ಎಂ. NET 


ನಲ್ಲೂರು, ಸಿಂಗೋ೦ಡನಹಳ್ಳಿ ಪೋಸ್ಟ್‌, 

ಪಾಳ್ಯ ಹೋಬಳಿ, ಆಲೂರು ತಾಲ್ಲೂಕು, 
ಹಾಸನ ಜಿಲ್ಲೆ - 573 218 

ಮೇಲ್ಕಂಡ ನೇಮಕಾತಿಯು ಈ ಕೆಳಗಿನ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ. 

1. ಈ ಅಧಿಸೂಚನೆಯಲ್ಲಿರುವ ಅಭ್ಯರ್ಥಿಗಳಿಗೆ ಕಾಲೇಜು ಶಿಕ್ಷಣ ಆಯುಕ್ತರು ಸ್ಥಳನಿಯುಕ್ತಿ ಆದೇಶ ನೀಡುವ ಸಂಬಂಧ 
ಕರ್ನಾಟಕ ಲೋಕಸೇವಾ ಆಯೋಗ ಆಯ್ಕೆ ಮಾಡಿರುವ ಜೇಷ್ಠತೆಯಂತೆಯೇ ಪರಿಗಣಿಸಿ ಕೌನ್ಸಿಲಿಂಗ್‌ ಮಾಡುವುದು. 
ಈ ಸಂಬಂಧ ಆಯುಕ್ತರ ಕಾರ್ಯಾಲಯವು ಕೌನ್ನಿಲಿಂಗ್‌ ದಿನಾಂಕವನ್ನು ತಿಳಿಸುತ್ತದೆ. 

2. ನೇಮಕಾತಿಯು ತಾತ್ಕಾಲಿಕವಾಗಿದ್ದು ಆಗಿಂದಾಗ್ಗೆ ಈ ಸಂಬಂಧ ವಿಧಿಸುವ ಸೇವಾ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ. 

3. ಜನ್ಮ ದಿನಾಂಕ, ವಿದ್ಯಾರ್ಹತೆ (ಅಂಕಪಟ್ಟಿ) ನಡತೆ, ಮೀಸಲಾತಿಗೆ ಸಂಬಂಧಿಸಿದ ಮತ್ತಿತರ ಮೂಲ ದಾಖಲಾತಿಗಳನ್ನು 
ಅಭ್ಯರ್ಥಿಗಳು ಪ್ರಥಮವಾಗಿ ಆಯುಕ್ತರ ಮುಂದೆ ಹಾಜರುಪಡಿಸಿ ಪರಿಶೀಲನೆಯ ನಂತರ ಈ ದಾಖಲಾತಿಗಳನ್ನು 
ಹಾಜರಾಗುವ ಕಾಲೇಜಿನ ಪ್ರಾಂಶುಪಾಲರಿಗೆ ಸಲ್ಲಿಸತಕ್ಕದ್ದು. 

4. ಕರ್ನಾಟಕ (ಸೇವಾ ಮತ್ತು ಕನ್ನಡ ಭಾಷಾ ಪರೀಕ್ಷೆಗಳು) ನಿಯಮಗಳ (1974)ರಡಿ ನಿಗದಿಪಡಿಸಿರುವ ಕನ್ನಡ ಭಾಷಾ 
ಪರೀಕ್ಷೆಯನ್ನು ಪರಿವೀಕ್ಷಣಾ ಅವಧಿಯಲ್ಲಿ ಉತ್ತೀರ್ಣರಾಗತಕ್ಕದ್ದು. 

5. ಪಿ.ಹೆಚ್‌.ಡಿ./ಎನ್‌.ಇ.ಟಿ./ಎಸ್‌.ಎಲ್‌.ಇ.ಟಿ. ಪರೀಕ್ಷೆ ತೇರ್ಗಡೆ ಹೊಂದಿದವರು ಅಕೌಂಟ್ಸ್‌ ಹೈಯರ್‌ ಮತ್ತು ಜನರಲ್‌ 
ಲಾ ಭಾಗ-1 ಮತ್ತು ಭಾಗ-2 ಇದನ್ನು ಪರಿವೀಕ್ಷಣಾ ಅವಧಿಯಲ್ಲಿ ತೇರ್ಗಡೆಯಾಗತಕ್ಕದ್ದು. ಇಲ್ಲವಾದಲ್ಲಿ 
ಪರಿವೀಕ್ಷಣಾ ಅವಧಿಯ ತೃಪ್ತಿಕರ ಘೋಷಣೆಗೆ ಅರ್ಹರಾಗುವುದಿಲ್ಲ. 

6. ಉಪನ್ಯಾಸಕ ಹುದ್ದೆಗೆ ಅವಶ್ಯಕತೆ ಇರುವ ಓರಿಯೆಂಟೇಶನ್‌ ಮತ್ತು ರಿಫ್ರೆಶರ್‌ ಕೋರ್ಸ್‌ ತರಬೇತಿಯನ್ನು 
ಪೂರೈಸತಕ್ಕದ್ದು. 

7. ಅಭ್ಯರ್ಥಿಗಳ ಜೇಷ್ಠತೆಯು ಕರ್ನಾಟಕ ಲೋಕಸೇವಾ ಆಯೋಗದ ಆಯ್ಕೆ ಪಟ್ಟಿಯಲ್ಲಿ ಪ್ರಸ್ತುತ ಇದ್ದಂತೆಯೇ 
ಇರತಕ್ಕದ್ದು ಹಾಗೂ ತದನ೦ತರ ಈ ಸ೦ಬ೦ಧ ಸರ್ಕಾರ ಹೊರಡಿಸುವ ಅಧಿಸೂಚನೆಯನ್ನು ಇ ತಕ್ಕದ್ದು. 

8. ಅಭ್ಯರ್ಥಿಗಳ ನೇಮಕಾತಿಯು ಮಹಿಳಾ ಮೀಸಲಾತಿ ಕುರಿತಂತೆ ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿನ ರಿಟ್‌ 
ಅರ್ಜಿ (ಸಿವಿಲ್‌) ಸಂಖ್ಯೆ:232/ 99ರ ಅಂತಿಮ ತೀರ್ಮಾನಕ್ಕೆ ಬದ್ಧವಾಗಿರುತ್ತದೆ. 

9. ಪರಿವೀಕ್ಷಣಾ ಅವಧಿಯಲ್ಲಿ ಯಾವುದೇ ವರ್ಗಾವಣೆ ಪರಿಗಣಿಸಲಾಗುವುದಿಲ್ಲ. 

10. ಈ ಅಧಿಸೂಚನೆಯಲ್ಲಿ ಕಾಣಿಸಿರುವ ಅಭ್ಯರ್ಥಿಗಳ ಸಂಬಳ, ಭತ್ಯೆ ಇತ್ಯಾದಿ ಇವುಗಳು ಸ್ಥಳನಿಯುಕ್ತಿ ಆದೇಶ 
ಹೊರಡಿಸಿ ಅದರಂತೆ ಆಯಾ ಸ್ಥಳಗಳಲ್ಲಿ ಹಾಜರಾದ ದಿನಾಂಕದಿಂದ ಲಭ್ಯವಾಗುತ್ತದೆ. 
ಅಭ್ಯರ್ಥಿಗಳು ಅಂದರೆ ಪಿ.ಹೆಜ್‌.ಡಿ./ಎನ್‌.ಇ.ಟಿ./ಎಸ್‌.ಎಲ್‌.ಇ.ಟಿ. ಪದವಿ ಹೊಂದಿರುವವರು ಕನ್ನಡ ಭಾಷೆ, 

ಅಕೌಂಟ್ಸ್‌ ಹೈಯರ್‌ ಹಾಗೂ ಜನರಲ್‌ ಲಾ ಭಾಗ-1 ಮತ್ತು ಭಾಗ-2 ಇವುಗಳಲ್ಲಿ ತೇರ್ಗಡೆ ಹೊಂದಿದ ನಂತರವೇ 
ಪರಿವೀಕ್ಷಣಾ ಅವಧಿ ತೃಪ್ತಿಕರವಾಗಿ ಪೂರೈಸಿದ್ದಾರೆ ಎಂದು ಘೋಷಿಸಲು ಅರ್ಹರಿರುತ್ತಾರೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 424 ಎಸ್‌.ಎಂ. ನಂದಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ (ಕಾಲೇಜು ಶಿಕ್ಷಣ) 





























ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ೨೦೫೭ 





ಕಂದಾಯ ಇಲಾಖೆ 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಮಂಡ್ಯ ಜಿಲ್ಲೆ, ಮಂಡ್ಯ 
ಅಧಿಕೃತ ಜ್ಞಾಪನ 
ಸಂ:ಇಎಸ್‌ಟ(1)177/2009-10, ದಿನಾಂಕ: 7ನೇ ಜೂನ್‌ 2010 
ವಿಷಯ:- ಮಂಡ್ಯ ಜಿಲ್ಲಾ ಕಂದಾಯ ಘಟಕದಲ್ಲಿ ಗ್ರಾಮ ಲೆಕ್ಕಿಗರ ಖಾಲಿ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ 
ಆಯ್ಕೆಗೊಂಡ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ನೀಡುವ ಬಗ್ಗೆ. 
ಉಲ್ಲೇಖ:-1) ಸರ್ಕಾರದ ಅಧಿಸೂಚನೆ ಸಂ:ಆರ್‌ಡಿ 299 ಬಿಎಸ್‌ಸಿ 2006 ದಿನಾಂಕ:3-2-2009 
2) ಸರ್ಕಾರದ ಅಧಿಸೂಚನೆ ಸಂ.ಕ೦.ಇ 299 ಬಿಎಸ್‌ಸಿ 2006 ದಿನಾ೦ಕ:24-7-2009, 8-9-2009 
3) ಈ ಕಾರ್ಯಾಲಯದ ಸಮಸಂಖ್ಯೆಯ ಅಧಿಸೂಚನೆ ದಿನಾಂಕ:26-9-2009 ಮತ್ತು ದಿ: 1-10-2009 
4) ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯ ಆದೇಶ ಸಂಖ್ಯೆ 5887-5898/99 ದಿನಾಂಕ:15-12-2009 
5) ಈ ಕಛೇರಿಯ ಸಮಸಂಖ್ಯೆಯ ಅಂತಿಮ ಆಯ್ಕೆ ಪಟ್ಟ ದಿನಾಂಕ: 19-12-2009. 
6) ಈ ಕಛೇರಿಯ ಸಮಸಂಖ್ಯೆ ಅಧಿಕೃತ ಜ್ಞಾಪನ ದಿನಾಂಕ: 30-3-2010. 
7) ಈ ಕಛೇರಿಯ ಸಮಸಂಖ್ಯೆ ಅಧಿಕೃತ ಜ್ಞಾಪನ ದಿನಾಂಕ: 15-4-2010. 
8) ಉಪ ನಿರ್ದೇಶಕರು ಸೈನಿಕ ಕಲ್ಯಾಣ ಮತ್ತು ಪುನರ್‌ ವಸತಿ ಇಲಾಖೆ ಮೈಸೂರುರವರ ಪತ್ರ ಸಂಖ್ಯೆ: 
ಸೈ.ಕ.ಮೈ/ಕಲ್ಯಾಣ/ಉದ್ಯೋಗ/2010 ದಿ: 1-1-2010. 
9) ಜಂಟಿ ನಿರ್ದೇಶಕರು, ಸೈನಿಕ ಕಲ್ಯಾಣ ಮತ್ತು ಪುನರ್‌ ವಸತಿ ಇಲಾಖೆ ಬೆಂಗಳೂರು ಗ್ರಾಮಾಂತರ 
ಬೆಂಗಳೂರುರವರ ಪತ್ರ ಸಂಖ್ಯೆ.ಸೈಕಾಬೆಗ್ರಾ/ವೆಲ್‌/ಮಾಸ್ಕೆನೇ/2010 ದಿನಾಂಕ:27-4-2010. 
ಕಂದಾಯ ಇಲಾಖೆಯಲ್ಲಿ ಗ್ರಾಮ ಲೆಕ್ಕಿಗರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ತುಂಬಲು 1977ರ 
ಗ್ರಾಮಲೆಕ್ಕಿಗರ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ತಿದ್ದುಪಡಿ ಮಾಡಿ ಸರ್ಕಾರವು ಉಲ್ಲೇಖ (ಮತ್ತು (2)ರ 
ದಿನಾಂಕ:24-7-2009ರಂದು ಪ್ರಕಟಿಸಿರುವ ಅಧಿಸೂಚನೆಯಂತೆ ಖಾಲಿಯಿರುವ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ 
ಭರ್ತಿ ಮಾಡಲು ನಿರ್ದೇಶನ ನೀಡಲಾಗಿದೆ. 

ಆ ಪ್ರಕಾರ ಕರ್ನಾಟಕ ನಾಗರೀಕ ಸೇವೆ (Revenue subordinate branch)(cadre and recruitment) 
(amendment) ನಿಯಮಗಳು, 2009 ರಲ್ಲಿ ನಿಗಧಿಪಡಿಸಿರುವ ವಿದ್ಯಾರ್ಹತೆ ಅನ್ವಯ ಮಂಡ್ಯ ಜಿಲ್ಲಾ ಕಂದಾಯ ಘಟಕದಲ್ಲಿ 
ಖಾಲಿ ಇರುವ 59 ಗಾಮ ಲೆಕ್ಕಿಗರ ಹುದ್ದೆಗಳನ್ನು ಭರ್ತಿಗೊಳಿಸಲು ಉಲ್ಲೇಖ(3)ರ ಅಧಿಸೂಚನೆಯ ಮೂಲಕ, ಅರ್ಹ 
ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ಮಾನಿಸಿ, ಸ್ಟೀಕೃತಿಯಾದ ಅರ್ಜಿಗಳನ್ನು ಅರ್ಹತೆ ಮತ್ತು ಮೀಸಲಾತಿ ಅನ್ವಯ ವಿಂಗಡಿಸಿ 
ಅರ್ಹ ಅಭ್ಯರ್ಥಿಗಳ ತಾತ್ಕಾಲಿಕ ಪರಿಶೀಲನಾ ಪಟ್ಟಿಯನ್ನು ದಿನಾಂಕ:30-11-2009 ರಂದು ಪ್ರಕಟಿಸಿ, ಸದರಿ ಪಟ್ಟಿಯ ಬಗ್ಗೆ 
ಆಕ್ಷೇಪಣೆ/ತಕರಾರು ಅರ್ಜಿಗಳನ್ನು ಸಲ್ಲಿಸಲು ದಿನಾಂಕ: 14-12-2009ರವರೆಗೆ ಕಾಲಾವಕಾಶವನ್ನು ನೀಡಲಾಗಿತ್ತು. 

ಪರಿಶೀಲನಾ ಪಟ್ಟಿಯಲ್ಲಿದ್ದ ಅಭ್ಯರ್ಥಿಗಳ ಮೂಲ ದಾಖಲೆಗಳನ್ನು ದಿನಾಂಕ: 15-12-2009ರಂದು ಪರಿಶೀಲಿಸಿ, ಮಾನ್ಯ 
ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯಲ್ಲಿ ದಾಖಲಿಸಿರುವ ಅರ್ಜಿ ಸಂ:5887-5898/2009ರ ಅಂತಿಮ 
ತೀರ್ಮಾನಕ್ಕೊಳಪಡುವ ಷರತ್ತಿನ ಮೇರೆಗೆ ಅಂತಿಮ ಆಯ್ಕೆ ಪಟ್ಟಿಯನ್ನು ದಿನಾಂಕ: 19-12-2009ರಂದು ಪ್ರಕಟಿಸಲಾಯಿತು. 

ಮೇಲ್ಕಂಡ ಅಂಶಗಳ ಅವಲೋಕನದಿಂದ 3 ಅಭ್ಯರ್ಥಿಗಳು ಮಾಜಿ ಸೈನಿಕ ಮೀಸಲಾತಿಯಡಿ ಅಂತಿಮ 
ಆಯ್ಕೆಪಟ್ಟಿಯಲ್ಲಿ ಆಯ್ಕೆಯಾಗಿದ್ದು, ಮಾಜಿ ಸೈನಿಕ ಮೀಸಲಾತಿಯ ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗಾಗಿ ಸೈನಿಕ ಕಲ್ಯಾಣ 
ಮತ್ತು ಪುನರ್‌ ವಸತಿ ಇಲಾಖೆ ಮೈಸೂರು ಇವರಿಗೆ ಕಳುಹಿಸಲಾಗಿತ್ತು. ಸದರಿಯವರು ಮಧುರ ಕೆ.ಜಿ ಬಿನ್‌ ಜನಾರ್ಧನ 
ಕೆ.ಆರ್‌. ರವರು ಗ್ರಾಮ ಲೆಕ್ಕಿಗರ ಹುದ್ದೆಗೆ ಮಾಜಿ ಸೈನಿಕ ಮೀಸಲಾತಿಯಡಿ ನೇಮಕಾತಿ ಹೊಂದಲು ಅರ್ಹರಿರುವುದಿಲ್ಲವೆಂದು 
ಉಲ್ಲೇಖ(8)ರಲ್ಲಿ ವರದಿ ನೀಡಿರುವುದರಿಂದ ಉಲ್ಲೇಖ(7)ರ ನೇಮಕಾತಿ ಆದೇಶದ ಪಟ್ಟಿಯಿಂದ ಇವರ ಹೆಸರನ್ನು 
ಕೈಬಿಡಲಾಗಿದೆ. ಉಲ್ಲೇಖ(8)ರ ರೀತ್ಯಾ ಉಳಿದ 2 ಅಭ್ಯರ್ಥಿಗಳ ಪ್ರಮಾಣ ಪತ್ರಗಳ ಬಗ್ಗೆ ಸೈನಿಕ ಕಲ್ಯಾಣ ಮತ್ತು ಪುನರ್‌ ವಸತಿ 
ಇಲಾಖೆ ಬೆಂಗಳೂರುರವರಿಂದ ವರದಿ ಕೋರಲಾಗಿ. ಸದರಿಯವರು ಉಲ್ಲೇಖ(9)ರ ವರದಿಯಲ್ಲಿ ಶ್ರೀ ಆರ್‌.ಗಣಪತಿ ಬಿನ್‌ 
ರಾಮಸ್ವಾಮಿರವರು 2ತಿ೦ಗಳು 12 ದಿನಗಳು ಮಾತ್ರ ಸೈನ್ಯದಲ್ಲಿ ಸೇವೆ ಸಲ್ಲಿಸಿ ಸ್ವಂತ ಕೋರಿಕೆ ಮೇರೆಗೆ ಪಂಚಣಿ ಇಲ್ಲದೆ 
ನಿವೃತ್ತರಾಗಿದ್ದು, ಸದರಿಯವರು ಮಾಜಿ ಸೈನಿಕರ ಗಣತಿಗುರುತಿನ ಚೀಟಿಯನ್ನು ಪಡೆದಿರುವುದಿಲ್ಲವಾದ್ದರಿಂದ 
ನಿಯಮಾವಳಿಗಳನ್ವಯ ಮಾಜಿ ಸೈನಿಕ ಪರಿಭಾಷೆಯಲ್ಲಿ ಒಳಗೊಂಡಿರುವುದು ದೃಡೀಕೃತವಾಗಿರುವುದಿಲ್ಲ ಎಂದು ವರದಿಸಿರುವ 


೨೦೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ಭಾಗ - ೫ 





ಮೇರೆಗೆ ಹಾಲಿ ನೇಮಕಾತಿ ಆದೇಶದಿಂದ ಸದರಿಯವರನ್ನು ಕೈಬಿಡಲಾಗಿದೆ ಹಾಗೂ ಆರ್‌.ಉದಯಕುಮಾರ್‌ ಇವರು ಭಾರತ 
ನೌಕಾ ಸೇನೆಯಲ್ಲಿ 15ವರ್ಷಗಳ ಸೇವೆ ಸಲ್ಲಿಸಿ ಪಿಂಚಣಿಯನ್ನು ಪಡೆದು ನಿವೃತ್ತರಾಗಿರುತ್ತಾರೆ. ಸದರಿಯವರು 
ನಿಯಮಾವಳಿಗಳನ್ವಯ ಮಾಜಿ ಸೈನಿಕ ಮೀಸಲಾತಿಯನ್ನು ಪಡೆಯಲು ಅರ್ಹರಿರುತ್ತಾರೆಂದು ದೃಡೀಕರಿಸಿರುವ ಮೇರೆಗೆ 
ಸದರಿ ಅಭ್ಯರ್ಥಿಯನ್ನು ಗ್ರಾಮ ಲೆಕ್ಕಿಗರ ಹುದ್ದೆಗೆ ವೇತನ ಶ್ರೇಣಿ 5800-100-6000-125-6500-150-7100-175-7800- 
200-8600-225-9500-250-10500 ರಡಿ ಅಭ್ಯರ್ಥಿಯ ಹೆಸರಿನ ಮುಂದೆ ನಮೂದಿಸಲ್ಪಟ್ಟಿರುವ ಕಾರ್ಯಸ್ಥಳಕ್ಕೆ ಈ 
ಕೆಳಕಂಡ ನಿಬಂಧನೆಗೊಳಪಟ್ಟು ನೇಮಕಾತಿ ಮಾಡಿ ಆದೇಶ ಹೊರಡಿಸಿದೆ. 























ಕ್ರ ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ ಕರ್ತವ್ಯ ನಿರ್ವಹಿಸಬೇಕಾದ | ಯಾರಲ್ಲಿ ಹಾಜರಾಗತಕ್ಕದ್ದು 

ಸಂ. ಕಛೇರಿ /ವೃತ್ತ 

1. | ಆರ್‌.ಉದಯಕುಮಾರ್‌ ಬಿನ್‌ ರಾಜಣ್ಣ ಆರ್‌ ಭೂಮಿ ಕೇಂದ್ರ ತಾಲ್ಲೂಕು ತಹಸೀಲ್ದಾರ್‌, ಮಳವಳ್ಳಿ 
ಮಾಡಬಾಳ ಗ್ರಾಮ ಮತ್ತು ಅಂಚೆ, ಮಾಗಡಿ ಕಛೇರಿ, ಮಳವಳ್ಳಿ ತಾಲ್ಲೂಕು 
ತಾಲ್ಲೂಕು ರಾಮನಗರ ಜಿಲ್ಲೆ. 





ಷರತ್ತುಗಳು 

1) ಈ ನೇಮಕಾತಿಯು ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯಲ್ಲಿ ದಾಖಲಿಸಿರುವ ಅರ್ಜಿ ಸಂ: 5887- 
5898/2009 ಪ್ರಕರಣದ ಅಂತಿಮ ತೀರ್ಮಾನಕ್ಕೊಳಪಡುವ ಷರತ್ತಿಗೊಳಪಟ್ಟದೆ. 

2) ಮೇಲ್ಕಂಡ ಅಭ್ಯರ್ಥಿಯ ಜೇಷ್ಠತೆ ನಿರ್ಧರಿಸುವ ಸಂಬಂಧದಲ್ಲಿ ಉಲ್ಲೇಖ(5)ರಲ್ಲಿ ಪ್ರಕಟಿಸಿರುವ ಅಂತಿಮ 
ಆಯ್ಕೆಪಟ್ಟಿಯ ಅನುಕ್ರಮದಂತೆ ಜೇಷ್ಠತೆ ನಿರ್ಧರಿಸಲಾಗುವುದು. 

3) ಈ ನೇಮಕಾತಿಯು ಸಂಪೂರ್ಣ ತಾತ್ಕಾಲಿಕವಾಗಿದ್ದು, ಸರ್ಕಾರವು ಇಚ್ಛಿಸಿದಲ್ಲಿ ಅಥವಾ ಹುದ್ದೆಗಳು ರದ್ದಾದಲ್ಲಿ 
ಅಥವಾ ಸುಳ್ಳು ಮಾಹಿತಿ ನೀಡಿ ಉದ್ಯೋಗ ಪಡೆದಿರುವುದು ಕಂಡು ಬಂದಲ್ಲಿ ನಿಮ್ಮನ್ನು ಯಾವುದೇ ಸಮಯದಲ್ಲಿ 
ಯಾವುದೇ ಮುನ್ಸೂಚನೆ ಇಲ್ಲದೇ ಸೇವೆಯಿಂದ ತೆಗೆದು ಹಾಕಲಾಗುವುದು. 

4) ನೇಮಕಾತಿ ಹೊಂದಿದ ಅಭ್ಯರ್ಥಿಯು ಈ ಆದೇಶ ದಿನಾಂಕದಿಂದ 15 ದಿನಗಳೊಳಗಾಗಿ ಸಂಬಂಧಿಸಿದ 
ತಹಸೀಲ್ದಾರ್‌ರವರ ಸಮಕ್ಷಮದಲ್ಲಿ ಕರ್ತವ್ಯಕ್ಕೆ ಹಾಜರಾಗುವುದು. ಈ ನೇಮಕಾತಿ ಆದೇಶವನ್ನು ಒಂದು ವೇಳೆ 
ತಿರಸ್ಕರಿಸಿದಲ್ಲಿ 5 ದಿನಗಳೊಳಗಾಗಿ ಲಿಖಿತ ರೂಪದಲ್ಲಿ ತಿಳಿಸತಕ್ಕದ್ದು. 

5) ಅಭ್ಯರ್ಥಿಯ ಕರ್ತವ್ಯಕ್ಕೆ ಹಾಜರಾಗುವ ವೇಳೆಯಲ್ಲಿ ಈ ಕೆಳಕಂಡ ಮೂಲ ಪ್ರಮಾಣ ಪತ್ರಗಳನ್ನು ಪರಿಶೀಲನೆಗಾಗಿ 
ಹಾಜರು ಪಡಿಸಬೇಕು 1) ಪಿ.ಯು.ಸಿ. ಅಂಕಪಟ್ಟಿ 2) ಎಸ್‌ಎಸ್‌ಎಲ್‌ಸಿ ಅಂಕಪಟ್ಟಿ/ಹುಟ್ಟಿದ ದಿನಾಂಕದ 
ದೃಡೀಕರಣಪತ್ರ 3) ಶಾಲೆಯ ನಡತೆ ಪ್ರಮಾಣ ಪತ್ರ 4) ವೈದ್ಯಕೀಯ ಪ್ರಮಾಣ ಪತ್ರ 5) ಸಕ್ಷಮ 
ಪ್ರಾಧಿಕಾರದಿಂದ ನೀಡಲ್ಪಟ್ಟ ಮೀಸಲಾತಿ ಪ್ರಮಾಣ ಪತ್ರ (ಮೀಸಲಾತಿಯಡಿ ಆಯ್ಕೆಯಾದ ಅಭ್ಯರ್ಥಿಗಳು ಮಾತ್ರ). 

6) ಅಭ್ಯರ್ಥಿಯು ತನ್ನ ವಾಸಸ್ಥಳ ಕ್ಷೇತ್ರಕ್ಕೆ ಸಂಬಂಧಿಸಿದ ಕನಿಷ್ಠ ಇಬ್ಬರು ಗಣ್ಯ ವ್ಯಕ್ತಿಗಳಿಂದ ಪಡೆದ ನಡತೆ ಪ್ರಮಾಣ 
ಪತ್ರಗಳ ಮೂಲ ಪ್ರತಿಗಳನ್ನು ಕರ್ತವ್ಯಕ್ಕೆ ಹಾಜರಾಗುವ ವೇಳೆಯಲ್ಲಿ ಹಾಜರು ಪಡಿಸತಕ್ಕದ್ದು. 

7) ಅಭ್ಯರ್ಥಿಯು ಕೆಲಸಕ್ಕೆ ಹಾಜರಾದ ದಿನಾಂಕದಿಂದ 2 ವರ್ಷಗಳ ಅವಧಿಗೆ ಪರಿವೀಕ್ಷಣಾ ಅವಧಿಯಲ್ಲಿದ್ದು 
(ಪ್ರೋಬೇಷನರಿ) ಈ ಅವಧಿಯಲ್ಲಿ ಕೆಳಗೆ ನಮೂದಿಸಿರುವ ಇಲಾಖಾ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗತಕ್ಕದ್ದು 1) 
ಅಕೌಂಟ್ಸ್‌ ಲೋಯರ್‌ 2) ರೆವಿನ್ಯೂ ಲೋಯರ್‌ 3) ಕನ್ನಡ ಭಾಷಾ ಪರೀಕ್ಷೆ (ಎಸ್‌ಎಸ್‌ಎಲ್‌ಸಿ ಯಲ್ಲಿ ಕನ್ನಡ 
ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ತೆಗೆದುಕೊಳ್ಳದಿದ್ದಲ್ಲಿ ಕನ್ನಡ ಭಾಷಾ ಪರೀಕ್ಷೆಯನ್ನು ಪಾಸು 
ಮಾಡತಕ್ಕದ್ದು ಈ ಅವಧಿಯಲ್ಲಿ ನಿಗಧಿತ ಇಲಾಖಾ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗದಿದ್ದಲ್ಲಿ ಅಥವಾ 
ಕೆಲಸಕಾರ್ಯಗಳು ತೃಪ್ತಿಕರವಾಗಿರದಿದ್ದಲ್ಲಿ ಸೇವೆಯಿಂದ ತೆಗೆದು ಹಾಕಲಾಗುವುದು. 

8) ಅಭ್ಯರ್ಥಿಯು ಸೇವೆಗೆ ಹಾಜರಾಗುವ ಸಂದರ್ಭದಲ್ಲಿ ಭಾರತದ ಸಂವಿಧಾನಾತ್ಮಕವಾಗಿ ಗೊತ್ತುಪಡಿಸಿದ 
ನಮೂನೆಯಲ್ಲಿ “ವಚನ” ಸ್ಟೀಕಾರ ಮಾಡತಕ್ಕದ್ದು. 

9) ಅಭ್ಯರ್ಥಿಯು ಸರ್ಕಾರದ ಆದೇಶ ಸಂ: ಎಫ್‌ಡಿ (ಎನ್‌ಪಿಎಲ್‌) 04 ಪಿಇಟಿ 2005 ದಿನಾಂಕ: 31-3-2006ರಲ್ಲಿ 
ಜಾರಿಗೆ ನೀಡಿದ ಹೊಸ ನಿವೃತ್ತಿ ವೇತನ ನೀತಿಗೆ ಒಳಪಟ್ಟರುತ್ತಾರೆ. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ೨೦೫೯ 





10) ಅಂತರ ಜಿಲ್ಲಾ ವರ್ಗಾವಣೆ ಬಯಸಿದ್ದಲ್ಲಿ ಸರ್ಕಾರದ ಸುತ್ತೋಲೆ ಸಂ/50.ಇ/54/ಬಿಎಸ್‌ಸಿ/2007 ದಿನಾಂಕ: 
27-3-2007 ರನ್ವಯ ಮಂಡ್ಯ ಜಿಲ್ಲೆಯಲ್ಲಿ ಕನಿಷ್ಠ 5 ವರ್ಷಗಳ ಸೇವೆಯನ್ನು ಕಡ್ಡಾಯವಾಗಿ ಪೂರೈಸತಕ್ಕದ್ದು. 

11) ಅಭ್ಯರ್ಥಿಯು ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ನೊಂದಾಯಿಸಿದ ಗುರುತಿನ ಚೀಟಿಯನ್ನು ತಹಸೀಲ್ದಾರ್‌ರಲ್ಲಿ 
ಹಾಜರುಪಡಿಸತಕ್ಕದ್ದು, ತಹಸೀಲ್ದಾರ್‌ರು ಸದರಿ ಗುರುತಿನ ಚೀಟಿಯನ್ನು ಸಂಬಂಧಿಸಿದ ಉದ್ಯೋಗ ವಿನಿಮಯ 
ಕೇಂದ್ರಕ್ಕೆ ಸರೆಂಡರ್‌ ಮಾಡುವುದು. 

12) ಕರ್ನಾಟಕ ಸರ್ಕಾರಿ ನೌಕರರ ಸಮೂಹ ವಿಮಾ ಯೋಜನೆ 1981ರ ನಿಯಮ 9.1 ರಂತೆ ಹಾಗೂ ಸರ್ಕಾರದ 
ಎಲ್ಲಾ ನಿಯಮಾವಳಿಗಳನ್ನು ತಪ್ಪದೇ ಪಾಲಿಸುವುದು. 

13) ಅಭ್ಯರ್ಥಿಯು ಕರ್ನಾಟಕ ನಾಗರೀಕ ಸೇವಾ(ಸಿಸಿಎ) ನಿಯಮಾವಳಿ 1957/ ಕರ್ನಾಟಕ ನಾಗರೀಕ ಸೇವಾ (ನಡತೆ) 
ನಿಯಮಾವಳಿ 1966 ಹಾಗೂ ಕಾಲಕಾಲಕ್ಕೆ ಸರ್ಕಾರದಿಂದ ಹೊರಡಿಸಲಾಗುವ ಇತರೆ ನಿಯಮಾವಳಿಗಳಿಗೆ 
ಬದ್ದರಾಗಿರತಕ್ಕದ್ದು. 

14) ಗ್ರಾಮ ಲೆಕ್ಕಿಗ ಹುದ್ದೆಗೆ ನೇಮಕಾತಿ ಹೊಂದಿರುವುದರಿಂದ, ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾಗುವಾಗ ರೂ 1000/- 
(ರೂಪಾಯಿ ಒಂದು ಸಾವಿರ ಮಾತ್ರ ಭದ್ರತಾ ಠೇವಣೆಯನ್ನು ನಗದು ರೂಪದಲ್ಲಾಗಲೀ ಅಥವಾ ರಾಷ್ಟ್ರೀಯ 
ಉಳಿತಾಯ ಪತ್ರದ ಮೂಲಕವಾಗಲೀ ಮುಚ್ಚಳಿಕೆ ಪತ್ರವನ್ನು ಛಾಪಾ ಕಾಗದದಲ್ಲಿ ಬರೆಯಿಸಿ ಒಬ್ಬರ ಜಾಮೀನು 
ಕೊಡತಕ್ಕದ್ದು ತಹಸೀಲ್ಬಾರ್‌ರು ಈ ಮೊತ್ತದ ರಾಷ್ಟ್ರೀಯ ಉಳಿತಾಯ ಪತ್ರದ ಮೂಲಕ ಸರ್ಕಾರಕ್ಕೆ ಫ್ಲೆಡ್ಜ್‌ 
ಮಾಡಿಕೊಳ್ಳತಕ್ಕದ್ದು.ನಿಗಧಿತ ವಹಿಯಲ್ಲಿ ದಾಖಲು ಮಾಡತಕ್ಕದ್ದು. 

15) ಅಭ್ಯರ್ಥಿಯು ಇಲಾಖೆಯಿಂದ ಕಾಲಕಾಲಕ್ಕೆ ನಿಗದಿಪಡಿಸಿದ ಹಾಗೂ ನಿಗಧಿಪಡಿಸಲಾಗುವ ವಿವಿಧ 
ಪರೀಕ್ಷೆ/ತರಬೇತಿಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸತಕ್ಕದ್ದು. 

16) ಈಗಾಗಲೇ ಸರ್ಕಾರಿ ಸೇವೆಯಲ್ಲಿರುವ ಹಾಗೂ ಇಲಾಖಾ ಮುಖ್ಯಸ್ಥರ ಮೂಲಕ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು 
ನಿಯಮಾವಳಿಗಳನ್ನು ಉಲ್ಲಂಘಿಸಿ ಅರ್ಜಿ ಸಲ್ಲಿಸಿರುವುದಿಲ್ಲವೆ೦ಬ ಬಗ್ಗೆ ಪ್ರಮಾಣ ಪತ್ರ ಸಲ್ಲಿಸತಕ್ಕದ್ದು ಹಾಗೂ ಮೇಲೆ 
ಸೂಚಿಸಿದ ಕಾರ್ಯಸ್ಥಳಗಳಲ್ಲಿ ವರದಿ ಮಾಡಿಕೊಳ್ಳುವ ಮೊದಲು ಮುಂಚಿನ ಸೇವೆಯಿಂದ ಬಿಡುಗಡೆ ಆದೇಶ 
ಪಡೆದು ಸಲ್ಲಿಸತಕ್ಕದ್ದು. 

17) ಅಭ್ಯರ್ಥಿ ಕೆಲಸಕ್ಕೆ ಹಾಜರಾಗುವ ಸಂದರ್ಭದಲ್ಲಿ ಪ್ರಯಾಣ ಭತ್ಯೆ ಅಥವಾ ಇತರೆ ಯಾವುದೇ ಭತ್ಯೆಯನ್ನು 
ನೀಡಲಾಗುವುದಿಲ್ಲ. 

18) ಆಯ್ಕೆಯಾಗಿರುವ ಅಭ್ಯರ್ಥಿಯು ಅವರನ್ನು ನೇಮಿಸಿರುವ ಸ್ಥಳದಲ್ಲಿ ಕಡ್ಡಾಯವಾಗಿ ವಾಸ ಮಾಡಬೇಕು. ಈ ಬಗ್ಗೆ 
ಒಂದು ಪ್ರಮಾಣ ಪತ್ರವನ್ನು ನೋಟರಿಯವರಿಂದ ಪ್ರಮಾಣೀಕರಿಸಿ ಹಾಜರುಪಡಿಸಬೇಕು. 

19) ತಾಲ್ಲೂಕು ಕಛೇರಿಯ ಭೂಮಿ ಕೇಂದ್ರಕ್ಕೆ ನೇಮಕಾತಿ ಹೊಂದಿರುವ ಈ ಅಭ್ಯರ್ಥಿಯು ಗ್ರಾಮಲೆಕ್ಕಿಗರ ಹುದ್ದೆಯಿಂದ 
ಪದೋನ್ನತಿ ಹೊಂದುವವರೆಗೂ ತಾಲ್ಲೂಕುಗಳ ಭೂಮಿ ಕೇಂದ್ರದಲ್ಲಿಯೇ ಕಾರ್ಯನಿರ್ವಹಿಸಬೇಕಾಗಿದ್ದು 
ಯಾವುದೇ ಕಾರಣಕ್ಕೂ ವೃತ್ತಕ್ಕೆ ವರ್ಗಾವಣೆ ಹೊ೦ದಲು ಅವಕಾಶವಿರುವುದಿಲ್ಲ. ಹಾಗೂ ನೇಮಕಾತಿಗೊಳಿಸಲಾದ 
ಸ್ಥಳ/ ಕಛೇರಿಯನ್ನು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲಾಗುವುದಿಲ್ಲ. ಸ್ಥಳ ಬದಲಾವಣೆ ಮಾಡುವಂತೆ 
ಒತ್ತಡ ತಂದಲ್ಲಿ ನೇಮಕಾತಿ ಆದೇಶವನ್ನು ರದ್ದುಗೊಳಿಸಲಾಗುತ್ತದೆ. 

20) ಗ್ರಾಮ ಲೆಕ್ಕಿಗರ ನೇಮಕಾತಿ ಪ್ರಾಧಿಕಾರಿಯವರಾದ ಜಿಲ್ಲಾಧಿಕಾರಿ, ಮಂಡ್ಯ ಜಿಲ್ಲೆ ಮಂಡ್ಕರವರು ಸದರಿ 
ಆದೇಶವನ್ನು ಮಾರ್ಪಡಿಸುವ ಹಾಗೂ ರದ್ದು ಪಡಿಸುವ ಸಂಪೂರ್ಣ ಅಧಿಕಾರವನ್ನು ಹೊಂದಿರುತ್ತಾರೆ. 

ಪಿ.ಸಿ. ಜಾಫರ್‌ 
ಪಿ.ಆರ್‌. 400 ಜಿಲ್ಲಾಧಿಕಾರಿ, ಮಂಡ್ಯ ಜಿಲ್ಲೆ, ಮಂಡ್ಯ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
ಟೆಂಡರ್‌ ಪ್ರಕಟಣೆ 
ಸಂಖ್ಯೆ: ಸಿಆಸುಇ 05 ಡಿಟಎಂ 2010, ಬೆಂಗಳೂರು, ದಿನಾಂಕ: 19ನೇ ಜೂನ್‌ 2010 
ಕರ್ನಾಟಕ ಸರ್ಕಾರ ಸಚಿವಾಲಯದ ಮಾನ್ಯ ಮುಖ್ಯಮಂತ್ರಿ/ಸಚಿವರು ಮತ್ತು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ 
ಇಲಾಖೆಯ ವ್ಯಾಪ್ತಿಯ ಕಛೇರಿಗಳಲ್ಲಿ ವಿವಿಧ ಮಾದರಿಯ ಹೆಜ್‌.ಸಿ.ಎಲ್‌/ ಶಾರ್ಪ್‌ ಕಾಪಿಯರ್‌ ಯಂತ್ರಗಳಿದ್ದು, ಇವುಗಳ 
ವಿಸ್ತಾರವಾದ (Comprehensive) ವಾರ್ಷಿಕ ಸೇವಾ ನಿರ್ವಹಣೆಯನ್ನು ವಹಿಸಲು ಸರ್ಕಾರವು ಉದ್ದೇಶಿಸಿ ಮೊಹರಾದ 
ಟೆಂಡರ್‌ಗಳನ್ನು ಆಹ್ಮಾನಿಸಿದೆ. 


೨೦೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ಭಾಗ - ೫ 




















(| ಕ್ರಸಂ. [7೨7೨೨ ಹಂತ್ರದ ಮಾಡ್‌ 7] ಸಂಖ್ಯೆ] 
1 ಹೆಚ್‌ ಸಿ ಎಲ್‌ ಇ ಸ್ಟೂಡಿಯೊ 205 10 
2 ಹೆಚ್‌ ಸಿಎಲ್‌ ಇ ಸ್ಟೂಡಿಯೊ 352 2 
3 ಹೆಚ್‌ ಸಿಎಲ್‌ ತೋಷಿಬಾ 1560 3 
4 ಶಾರ್ಪ್‌ ಎಆರ್‌ ಎಂ 205 9 
ಒಟ್ಟು 24 

















ಇಚ್ಛೆಯುಳ್ಳ ತೆಯಾರಕರು ಅಥವಾ ಅದರ ಮಾರಾಟಗಾರರು ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು 
ಆಡಳಿತ ಸುಧಾರಣೆ ಇಲಾಖೆ (ಲೆಕ್ಕಪತ್ರ ಕೊಠಡಿ ಸಂಖ್ಯೆ: 23, ನೆಲಮಹಡಿ, ವಿಧಾನಸೌಧ ಇಲ್ಲಿ ರೂ.100.00 + ಶೇಕಡ 
12.5 ರಂತೆ ಮಾರಾಟ ತೆರಿಗೆ ಒಟ್ಟು ರೂ.114 (ರೂಪಾಯಿ ನೂರ ಹದಿನಾಲ್ಕು ಮಾತ್ರನ್ನು ನಗದು ಅಥವಾ ಡಿಮ್ಯಾಂಡ್‌ ಡ್ರಾಫ್ಟ್‌ 
ರೂಪದಲ್ಲಿ ಸಲ್ಲಿಸಿ ನಂತರ ಟೆಂಡರ್‌ ನಮೂನೆಯನ್ನು ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ 
ಸುಧಾರಣೆ ಇಲಾಖೆ (ಕಾರ್ಯಕಾರಿ), ಕೊಠಡಿ ಸಂಖ್ಯೆ: 23, ನೆಲಮಹಡಿ, ವಿಧಾನಸೌಧ, ಇಲ್ಲಿ ಪಡೆದುಕೊಳ್ಳಬಹುದು. ದಿನಾಂಕ 
12/07/2010 ರಂದು ಮಧ್ಯಾಹ್ನ 3:30 ಘಂಟೆಯವರೆಗೆ ಟೆಂಡರ್‌ ಅರ್ಜಿಗಳನ್ನು ನೀಡಲಾಗುವುದು. ಈ ಟೆಂಡರ್‌ ನಮೂನೆಗೆ 
ನೀಡಿದ ಮೊತ್ತವನ್ನು ಯಾವುದೇ ಕಾರಣಕ್ಕೂ ಹಿ೦ದಿರುಗಿಸಲಾಗುವುದಿಲ್ಲ. 

ಟೆಂಡರ್‌ಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ 17/07/2010 ರಂದು ಮಧ್ಯಾಹ್ನ 3:30 ಘಂಟಿವರೆಗೆ, ತದನಂತರ 
ಬಂದ ಟೆಂಡರ್‌ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. 


ಟೆಂಡರ್‌ಗಳನ್ನು ಟೆಂಡರ್‌ ಬುಲೆಟಿನ್‌ ಅಧಿಕಾರಿಯವರು ಕೊಠಡಿ ಸಂಖ್ಯೆ: 23, ವಿಧಾನಸೌಧ, ಬೆಂಗಳೂರು-560001 
ಇಲ್ಲಿ ಟೆಂಡರ್‌ದಾರರ ಸಮ್ಮುಖದಲ್ಲಿ ದಿನಾಂಕ 20/07/2010 ರಂದು ಮಧ್ಯಾಹ್ನ 430 ಘಂಟೆಗೆ ತೆರೆಯಲಾಗುವುದು. 
ಟೆಂಡರ್‌ ತೆರೆಯುವ ದಿನಾಂಕವು ಯಾವುದಾದರೂ ಸಾರ್ವತ್ರಿಕ ರಜೆ ದಿನವಾದಲ್ಲಿ ಮಾರನೆಯ ಕೆಲಸದ ದಿನ ಅದೇ ವೇಳೆ 
ಮತ್ತು ಅದೇ ಸ್ಥಳದಲ್ಲಿ ತೆರೆಯಲಾಗುವುದು. 
1. ಟೆಂಡರ್‌ ಫಾರಂಗಳನ್ನು ಈ ಕಛೇರಿಯಿಂದಲೇ ಖರೀದಿಸಿ ನಿಗದಿತ ನಮೂನೆಯಲ್ಲಿಯೇ ದ್ವಿಪ್ರತಿಯಲ್ಲಿ ಸಲ್ಲಿಸತಕ್ಕದ್ದು. 
2. ಮೊಹರಾದ ಟೆಂಡರ್‌ ಲಕೋಟೆಯ ಮೇಲೆ “ಕಾಪಿಯರ್‌ ಯಂತ್ರಗಳ ವಾ.ಸೇ.ನಿರ್ವಹಣೆಗೆ ದರಪಟ್ಟಿ” ಎಂದು 

ಬರೆಯತಕ್ಕದ್ದು. 

3. ಟೆಂಡರ್‌ದಾರರು ಸೂಚಿಸಿದ ದರಕ್ಕೆ ತೆರಿಗೆಗಳಿದ್ದಲ್ಲಿ ಪ್ರತ್ಯೇಕವಾಗಿ ನಮೂದಿಸಬೇಕು. 
4. ಮುಂಗಡ ಠೇವಣಿ (ಇ.ಎಂ.ಡಿ) ಮೊತ್ತ ರೂ.5000/- ಗಳ ಬ್ಯಾಂಕ್‌ ಡಿಮ್ಯಾಂಡ್‌ ಡ್ರಾಫ್ಟ್‌ನ್ನು ಸರ್ಕಾರದ ಅಧೀನ 


ಕಾರ್ಯದರ್ಶಿಗಳು, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಲೆಕ್ಕಪತ್ರ). ವಿಧಾನಸೌಧ, ಬೆಂಗಳೂರು - 560 001 
ಇವರ ಹೆಸರಿನಲ್ಲಿ ಸಲ್ಲಿಸತಕ್ಕದ್ದು. ಮೂಲ ಬ್ಯಾಂಕ್‌ ಡಿಮ್ಯಾಂಡ್‌ ಡ್ರಾಫ್ಟ್‌ನ್ನು ಲಗತ್ತಿಸಿರದ ಟೆಂಡರ್‌ಗಳನ್ನು 
ತಿರಸ್ಕರಿಸಲಾಗುವುದು. ಚೆಕ್ಕುಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 
5. ದರಪಟ್ಟಿಯೊಂದಿಗೆ 30/05/2010 ರವರೆಗೆ ಸೇವಾ ತೆರಿಗೆ ಸಲ್ಲಿಸಿದ ಬಗ್ಗೆ ದಾಖಲೆ. 
6. ದರಪಟ್ಟಿಯೊಂದಿಗೆ ಕಳೆದ ಸಾಲಿನಲ್ಲಿ ಪಾವತಿಸಿದ ಆದಾಯ ತೆರಿಗೆ ಬಗ್ಗೆ ದಾಖಲೆಗಳನ್ನು (ಸರಳ್‌) ಸಲ್ಲಿಸತಕ್ಕದ್ದು. 
7. ಟೆಂಡರ್‌ನ್ನು ಅನುಮೋದಿಸಿದಲ್ಲಿ ಟೆಂಡರ್‌ದಾರರು ಗೊತ್ತು ಪಡಿಸಿರುವ ದರದಲ್ಲಿಯೇ, ಗೊತ್ತು ಪಡಿಸಿದ ದಿನಾಂಕದಿಂದ 
ಒಂದು ವರ್ಷದ ಅವಧಿಯವರೆಗೆ ವಾ.ಸೇ.ನಿರ್ವಹಣೆಯನ್ನು ನಿರ್ವಹಿಸಲು ಬದ್ದರಿರಬೇಕು. 
8. ಯಶಸ್ವಿ ಟೆಂಡರ್‌ದಾರರ ಇ.ಎಂ.ಡಿ ಮೊತ್ತವನ್ನು ವಾರ್ಷಿಕ ಸೇವಾ ನಿರ್ವಹಣೆಯ ನಂತರ ಷರತ್ತುಗಳ ಉಲ್ಲಂಘನೆ 
ಆಗಿರದಿದ್ದಲ್ಲಿ ಮಾತ್ರ ವಾಪಸ್ಸು ಮಾಡಲಾಗುವುದು. ಇದಕ್ಕೆ ಯಾವುದೇ ರೀತಿಯ ಬಡ್ಡಿಯನ್ನು ನೀಡಲಾಗುವುದಿಲ್ಲ. 
9. ಟೆಂಡರ್‌ನ್ನು ಅನುಮೋದಿಸಿದಲ್ಲಿ ಟೆಂಡರ್‌ದಾರರು ಗೊತ್ತು ಪಡಿಸಿರುವ ದರದಲ್ಲಿಯೇ, ಗೊತ್ತು ಪಡಿಸಿದ ದಿನಾಂಕದಿಂದ 
ಒಂದು ವರ್ಷದ ಅವಧಿಯವರೆಗೆ ಕಾಪಿಯರ್‌ ಯಂತ್ರಗಳ ವಾರ್ಷಿಕ ಸೇವಾ ನಿರ್ವಹಣೆ ನಿರ್ವಹಿಸಲು ಬದ್ದರಿರಬೇಕು. 
10. ಮೇಲಿನ ಅಂಶಗಳ ಬಗ್ಗೆ ಪೂರ್ಣ ವಿವರ ನೀಡತಕ್ಕದ್ದು, ಅಪೂರ್ಣ ವಿವರ ಇರುವ ಟೆಂಡರ್‌ಗಳನ್ನು 
ತಿರಸ್ಕರಿಸಲಾಗುವುದು. 
1. ಈ ವಾರ್ಷಿಕ ಸೇವಾ ನಿರ್ವಹಣೆಗೆ ಒಳಪಡದ ಕಾಪಿಯರ್‌ ಯಂತ್ರದ ಬಿಡಿ ಭಾಗಗಳೇನಾದರೂ ಇದ್ದಲ್ಲಿ ಅವುಗಳನ್ನು 
ನಿರ್ದಿಷ್ಟವಾಗಿ ನಮೂದಿಸುವುದು. 
12. ಯಾವುದೇ ಕಾರಣವನ್ನು ನೀಡದೆ ಟೆಂಡರ್‌ಗಳನ್ನು ಸ್ವೀಕರಿಸುವ ಅಥವಾ ತಿರಸ್ಕರಿಸುವ ಹಕ್ಕನ್ನು ಟೆಂಡರ್‌ ಅಂಗೀಕರಿಸುವ 
ಸಕ್ಷಮ ಅಧಿಕಾರಿಯವರು ಕಾಯ್ದಿರಿಸಿಕೊ೦ಡಿದ್ದಾರೆ. ಇವರ ನಿರ್ಣಯವೇ ಅಂತಿಮವಾದದ್ದು. 
ಹೆಚ್ಚಿನ ವಿವರಗಳಿಗೆ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
(ಕಾರ್ಯಕಾರಿ), ಇವರನ್ನು ಕಛೇರಿ ವೇಳೆಯಲ್ಲಿ ಖುದ್ದಾಗಿ ಅಥವಾ ದೂರವಾಣಿ ಸಂಖ್ಯೆ 22033440 ಅಥವಾ 22033487 
ರಲ್ಲಿ ಸಂಪರ್ಕಿಸಬಹುದು. 
ಎಂ. ವಾಸುದೇವಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿಗಳು, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಕಾರ್ಯಕಾರಿ) 








ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ೨೦೬೧ 
ಅನುಬಂಧ 
ಟೆಂಡರ್‌ ಪ್ರಕಟಣೆ ಸಂಖ್ಯೆ: 
ಕಾಪಿಯರ್‌ : ಡಿಜಿಟಲ್‌ ಕಾಪಿಯರ್‌ ಯಂತ್ರಗಳ ದರ 
ಸಿಆಸುಇ 05 ಡಿಟಿಎಂ 2010 
ಕ್ರಮ ದರ ರೂ. (ಒಂದು ತೆರಿಗೆ 
ಯಂತ್ರದ ಮಾದರಿ ಒಟ್ಟುರೂ 
ಸಂಖ್ಯೆ ಯಂತ್ರಕ್ಕೆ) (ಶೇ.) ಆ 





1 |ಹೆಜ್‌ಸಿಎಲ್‌ಇ ಸ್ಟೂಡಿಯೊ 205 
2 ಹೆಚ್‌ಸಿಎಲ್‌ಇ ಸ್ಟೂಡಿಯೊ 352 








ಟು 


ಹೆಚ್‌ಸಿಎಲ್‌ ತೋಷಿಭಾ 1560 








4 ಶಾರ್ಪ್‌ ಎಆರ್‌ ಎಂ 205 

















ಒಟ್ಟು ರೂ. 
ವಿಸ್ತಾರವಾದ ವಾರ್ಷಿಕ ಸೇವಾ ನಿರ್ವಹಣೆಗೆ ಒಳಪಡದ ಬಿಡಿಭಾಗಗಳೇನಾದರೂ 
ಇದ್ದಲ್ಲಿ ಅವುಗಳ ವಿವರವನ್ನು ನೀಡತಕ್ಕದ್ದು. 








ಟೆಂಡರ್‌ದಾರರ ಸಹಿ 
(ಪೂರ್ಣ ಹೆಸರು ವಿಳಾಸ ಮೊಹರಿನೊಂದಿಗೆ) 
ಎಂ. ವಾಸುದೇವಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿಗಳು, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಕಾರ್ಯಕಾರಿ) 
ಕೃಷಿ ಆಯುಕ್ತಾಲಯ, ಶೇಷಾದ್ರಿ ರಸ್ತೆ, ಬೆಂಗಳೂರು-1 
ಸಂಖ್ಯೆ.ಉಕೃನಿ (ಮ.ಆ) ಸಿಬ್ಬಂದಿ.ಅ.ವನಿ-9.09-10, ದಿನಾಂಕ: 21ನೇ ಜೂನ್‌ 2010 
ಟೆಂಡರ್‌ ಕಂ-ಬಹಿರಂಗ ಹರಾಜು ಪ್ರಕಟಣೆ 

ವಿಷಯ: ಉಪ ಕೃಷಿ ನಿರ್ದೇಶಕರು (ಮಣ್ಣು ಆರೋಗ್ಯ) ಕಛೇರಿಯ ಹಾಗೂ ಪ್ರಯೋಗಾಲಯ ಅನುಪಯುಕ್ತ 


ವಸ್ತುಗಳನ್ನು ಟೆಂಡರ್‌.ಕಂ ಬಹಿರಂಗ ಹರಾಜು ಮೂಲಕ ವಿಲೇವಾರಿ ಮಾಡುವ ಬಗ್ಗೆ. 
ಉಪ ಕೃಷಿ ನಿರ್ದೇಶಕರು (ಮಣ್ಣು ಆರೋಗ್ಯ) ಕಛೇರಿಯ ಪ್ರಯೋಗಾಲಯದ ಅನುಪಯುಕ್ತ ವಸ್ತುಗಳನ್ನು 
ಟೆಂಡರ್‌.ಕ೦ಂ ಬಹಿರಂಗ ಹರಾಜಿನ ಮೂಲಕ ಸ್ಥಳದಲ್ಲಿಯೇ ಯಾವ ರೀತಿ ಇದೆಯೊ ಅದೇ ರೀತಿ ಕೆಳ ಸಹಿದಾರರಿಂದ ಉಪ 
ಕೃಷಿ ನಿರ್ದೇಶಕರು (ಮಣ್ಣು ಆರೋಗ್ಯ) ಕಛೇರಿಯ ಆವರಣದಲ್ಲಿ ದಿನಾಂಕ: 21.07.2010 ಬೆಳಿಗ್ಗೆ 11.30 ಗಂಟೆಗೆ ಸರಿಯಾಗಿ 
ಈ ಕೆಳಕಂಡ ನಿಬಂಧನೆಗೊಳಪಟ್ಟು ವಿಲೇವಾರಿ ಮಾಡಲಾಗುವುದು. ಇಚ್ಛೆಯುಳ್ಳ ಸಾರ್ವಜನಿಕರು ಈ ಟೆಂಡರ್‌ ಕಂ-ಬಹಿರಂಗ 


ಹರಾಜಿನಲ್ಲಿ ಭಾಗವಹಿಸಿ ಬಿಡ್‌ ಸವಾಲು ಮಾಡಬಹುದು. 


ಪಿ.ಆರ್‌. 439 





























(ಮಣ್ಣು ಆರೋಗ್ಯ) 


ವಿಕಯದ ಸ್ಥಳ ಟೆಂಡರ್‌ ಸ್ವೀಕರಿಸುವ | ಹರಾಜಿನ ದಿನ | ನಿಗದಿಪಡಿಸಿದ ಮುಂಗಡ | ಬಹಿರಂಗ ಹರಾಜು 
ತರಹೆ ಕಡೆಯ ದಿನಾಂಕ ಮತ್ತು ವೇಳೆ ಮತ್ತು ಠೇವಣಿಯ ಹಣ ಮಾಡುವ ಸ್ಥಳ 
ಟೆಂಡರ್‌ ಕಂ- | ಉಪ ಕೃಷಿ 21.07.10 ರಂದು ಬೆ | 21.07.10 ರಂದು | ರೂ. 2500-00 ಉಪ ಕೃಷಿ 
ಬಹಿರಂಗ ನಿರ್ದೇಶಕರ 10.30 ಗಂಟೆಗೆ ಬೆ. 11.30 (ಎರಡು ಸಾವಿರದ ನಿರ್ದೇಶಕರ ಕಛೇರಿ 
ಕಛೇರಿ (ಮಣ್ಣು ಗಂಟೆಗೆ ಐದುನೂರು ರೂ.ಗಳು (ಮಣ್ಣು ಆರೋಗ್ಯ) 
ಆರೋಗ್ಯ) ಕೃಷಿ ಮಾತ್ರ ಯಾವುದಾದರೂ | ಕೃಷಿ ಆಯುಕ್ತರ 
ಆಯುಕ್ತರ ರಾಷ್ಟೀಕೃತ ಬ್ಯಾಂಕ್‌ ಕಾರ್ಯಾಲಯ 
ಕಾರ್ಯಾಲಯ ಅಥವಾ ಸ್ಟೇಟ್‌ ಬ್ಯಾಂಕ್‌ ಬೆ೦ಗಳೂರು 
ಬೆಂಗಳೂರು ಆಫ್‌ ಮೈಸೂರು ಇಲ್ಲಿ 
ಉ ಕೃ ನಿ. (ಮ.ಆ) 
ಬೆಂಗಳೂರು ಇವರ 
ಹೆಸರಿನಲ್ಲಿ ಡಿ ಡಿ ಯನ್ನು 
ಸಲ್ಲಿಸತಕ್ಕದ್ದು. 
ಉಪ ಕೃಷಿ ನಿರ್ದೇಶಕರು 







































































೨೦೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ಭಾಗ - ೫ 
ಪ್ರಪತ್ರ.34.ಬಿ 
ಅನುಚ್ಛೇದ. 168 
ಕ್ರ. ಬಾಬಿನ ಸಂ. ದಾಸ್ತಾನು ಪರಿಮಾಣ ಪುಸ್ತಕದ ದರ ರೂ. ಸ್ಥಿತಿ ಮತ್ತು ವಿಲೆಯ ರೀತಿ 
ಸಂ. ವಸ್ತುಗಳ ತೂಕ ಮೌಲ್ಯ ಖರೀದಿ ಮಾರಾಟ 
ಏವರ ಮಾಡಿದ ಸಾರ್ವಜನಿಕ 
ವರ್ಷ ಹರಾಜು ಅಥವಾ 
ಅನ್ಯಥಾ 
1 |ವಾಲ್ಕೂಂ 4 ಚಂದೂ 1 ಲಭ್ಯವಿರುವುದಿಲ್ಲ | ಅಂದಾಜು ಅನುಪಯುಕ್ತ ಬಹಿರಂಗ 
ಪುಟ-59 ರೈಟಿಂಗ್‌ 3500.00 ಲಭ್ಯವಿಲ್ಲ ಹರಾಜು 
ಟೇಬಲ್‌ 
2 |ವಾಲ್ಕೂಂ 4 ಸ್ಟೀಲ್‌ 4 ದರ ಒಂದಕ್ಕೆ 336.00 ಅನುಪಯುಕ್ತ ಬಹಿರಂಗ 
ಪುಟ-63 ಪೋಲ್ಡಿಂಗ್‌ 83-92 19-10-81 ಹರಾಜು 
ಛೇರ್‌ 7-11-81 
28-11-81 
3 |ವಾಲ್ಕೂಂ 4 ಸ್ಟೀಲ್‌ ರಾಕ್‌ 1 — 102.00 16-3-91 ಬಹಿರಂಗ 
ಪುಟ-66 ಹರಾಜು 
4 |ವಾಲ್ಕೂಂ 4 ಟೇಬಲ್‌ 1 — 150.43 ಲಭ್ಯವಿಲ್ಲ ಬಹಿರಂಗ 
ಪುಟ-69 ಫ್ಯಾನ್‌ ಹರಾಜು 
5 ವಾಲ್ಕೂಂ 4 ಎಸ್‌. ಟೈಪ್‌ ]. — 670.00 30-3-93 ಬಹಿರಂಗ 
ಪುಟ-88 ಛೇರ್‌ (ಘುಲ್‌ ಹರಾಜು 
ಆರಂ) 
6 |ವಾಲ್ಕೂಂ 4 ಕ್ಯಾಲಕುಲೇಸರ್‌ | 2 ದರಕ್ಕೆ 450 900.00 29-3-93 ಬಹಿರಂಗ 
ಪುಟ-96 ಶ್ಯಾಫಿಯೋ ಹರಾಜು 
ಸಿಟಿಜನ್‌ 1 — 375.00 29-3-93 ಬಹಿರಂಗ 
ಹರಾಜು 
Vol.lll 56 Portable PH meters 1 740 ಅನುಪಯುಕ್ತ ಬಹಿರಂಗ 
(Japanese make) 23/08/73 ಹರಾಜು 
Vol.lll 97-98 137 Klett summer son 1 13156 ಅನುಪಯುಕ್ತ ಬಹಿರಂಗ 
caloriemeter 30/03/77 ಹರಾಜು 
Vol.lll 83-84 PH electrode 1 48 ಅನುಪಯುಕ್ತ ಬಹಿರಂಗ 
stimulator 26/03/73 ಹರಾಜು 
Vol.lll 135 2KVA keltron 1 7000 ಅನುಪಯುಕ್ತ ಬಹಿರಂಗ 
Voltage Stabilizer 26/04/99 ಹರಾಜು 
ಒಟ್ಟು 26977.43 
26977.00 





























ಪಿ.ಆರ್‌. 428 


(ರೂ. ಇಪ್ಪತ್ತಾರು ಸಾವಿರದ ಒಂಬೈನೂರಾ ಎಪ್ಪತ್ತೇಳು ಮಾತ್ರ) 
ದೃಢೀಕರಣ ಪತ್ರ 

ಪ್ರಪತ್ರ 34ಬಿ ನಲ್ಲಿ ಅನುಪಯುಕ್ತಗೊಳಿಸಿರುವ ವಸ್ತುಗಳು ಯಾವುದೇ ಅಧಿಕಾರಿ/ನೌಕರರ ಬೇಜವಾಬ್ದಾರಿ ಅಥವಾ 
ನಿರ್ಲಕ್ಷತನದಿ೦ದ ಹಾಳಾಗಿರುವುದಿಲ್ಲವೆಂದು ದೃಢೀಕರಿಸಿದೆ. 


ಉಪ ಕೃಷಿ ನಿರ್ದೇಶಕರು 


(ಮಣ್ಣು ಆರೋಗ್ಯ) 





ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ೨೦೬೩ 





KARNATAKA STATE WOMEN’S UNIVERSITY, BIJAPUR. 
ENGINEERING SECTION. 
TENDER NOTIFICATIONS 
Ref: KSWUB/Engg/ Hostel /2010-11/725, Date: 9" June 2010 
Karnataka State Women’s University., Bijapur invites sealed item rate tenders in duplicate in 
separate two cover system. ( Technical and Financial Bid ), duly super scribing the name of work, from 
the Registered Civil K.P.W.D. & C.P.W.D. Class - | Contractors for the work to be taken at Jnana-Shakti 
Campus, K.S.W.U., Bijapur. 
1. THE CONSTRUCTION OF S.C. GIRLS HOSTEL AT JNANA-SHAKTI CAMPUS 
AS PER STANDERD TENDER DOCUMENTS K/W-4 









































Approximate amount put to tender Rs. 193 Lakhs 
Cost of tender form Rs. 20,000 + 12.5% Tax (Non-refundable). 
Required E.M.D. amount Rs. 2.90 Lakhs 
Period allowed for completion of work 18 Months including Rainy season 

THE CALENDAR OF EVENTS FOR THE ABOVE SAID WORK 15 AS FOLLOWS. 
01 | Last date for receipt of applications 09.07.2010 up to 5-30 P.M. 
02 | Issue of blank tender forms. 11.07.2010 to 13.07.2010 up to 5-30 P.M. 
03 | Receipt of completed Tender Schedule. 11.07.2010 to 16.07.2010 up to 5-30 P.M. 
04 | Date of opening of Technical Bid 18.07.2010 at 11-30 A.M. 
05 | Date of opening of Financial Bid 19.07.2010 at 11-30 A.M. 

















The interested contractors have to submit the application for issue of blank tender form along with 
Demand Draft towards cost of tender form and E.M.D. drawn in the name of Finance Officer, Karnataka 
State Women’s University, Bijapur drawn on any nationalized bank. 

The sealed tenders are to be put inside the sealed tender box kept inside the chamber of Registrar, at 
Jnana-Shakti Campus, K.S.W.U., Bijapur. Further details can be had from the office of Resident 
Engineer, Karnataka State Women’s University, Administrative Building, Jnana-Shakti Campus, State 
Highway-13, Athani Road,. Bijapur during working hours on all working days. Tender inviting authority 
reserves the right to accept any tender or to reject tenders without assigning any reasons. 

REGISTRAR 


Karnataka State Women’s University, Bijapur. 
ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯ, ವಿಜಾಪುರ 


(ತಾಂತಿ; ಕ ವಿಭಾಗ) 
ಟೆಂಡರ್‌ ಅಧಿಸೂಚನೆ 


Ref: KSWUB/Engg/Hostel /2010-11/725, Date: 9" June 2010 
ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯ, ವಿಜಾಪುರ ಜ್ಞಾನ ಶಕ್ತಿ (ತೊರವಿ) ಆವರಣದಲ್ಲಿ ವಿಶ್ವವಿದ್ಯಾಲಯದ 


ಕಟ್ಟಡಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಲೋಕೋಪಯೋಗಿ ಇಲಾಖೆಯಲ್ಲಿ ನೊಂದಾಯಿಸಿದ 1ನೇ ದರ್ಜೆ 
ಗುತ್ತಿಗೆದಾರರಿಂದ ಐಟಂವಾರು ಸೀಲ್‌ ಮಾಡಿದ ಟೆಂಡರ್‌ಗಳನ್ನು ದ್ವಿ ಪತಿಯಲ್ಲಿ ಆಹ್ವಾನಿಸಲಾಗಿದೆ. (ಟೆಕ್ನಿಕಲ್‌ ಮತ್ತು 
ಫೈನಾನ್ಸಿಯಲ್‌ ಬಿಡ್‌) 
1) ಪರಿಶಿಷ್ಟ ಜಾತಿ ವಿದ್ಯಾರ್ಥಿನಿಯರ ವಸತಿ ನಿಲಯದ ಕಟ್ಟಡದ ಕಾಮಗಾರಿಯ ಕೆಲಸ: 
ಸ್ಟ್ಯಾ೦ಡರ್ಡ್‌ ಟೆಂಡರ್‌ ಡಾಕ್ಕುಮೆಂಟ್ಸ್‌ ಕೆ ಡಬ್ಬೂ-4 ಅನುಸಾರವಾಗಿ 

















ಟೆಂಡರ್‌ಗಿಟ್ಟ ಅಂದಾಜು ವೆಚ್ಚ ಮೊತ್ತ ರೂ. 193 ಲಕ್ಷಗಳು 

ಅರ್ಜಿ ಫಾರಂ ಬೆಲೆ ರೂ. 20,000/- + 12.5% (ಶುಲ್ಕ ಹಿಂತಿರುಗಿಸಲಾಗುವುದಿಲ್ಲ) 
ಟೆಂಡರ್‌ EMD ವೆಚ್ಚ ರೂ. 2.90 ಲಕ್ಷಗಳು 

ಕಾಮಗಾರಿ ಪೂರ್ಣ ಮುಗಿಸಲು ಕಾಲಾವಕಾಶ 18 ತಿಂಗಳು ಮಳೆಗಾಲ ಸಹಿತ 











೨೦೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ಭಾಗ - ೫ 
ಟೆಂಡರ್‌ ವಿವರ ಈ ಕೆಳಗಿನಂತಿದೆ: 























1. | ಅರ್ಜಿ ಸ್ವೀಕರಿಸುವ ಕೊನೆಯ ದಿನಾಂಕ 09.07.2010 ರಂದು ಸಾಯಂಕಾಲ 5.30 ರವರೆಗೆ 
2೫. | ಖಾಲಿ ಟೆಂಡರ್‌ ಫಾರಂ ವಿತರಣೆ ದಿನಾಂಕ 11.07.2010 ರಿಂದ 13.07.3010 ರ ಸಾಯಂಕಾಲ 530 ರವರೆಗೆ 
]. |! ಭರ್ತಿ ಮಾಡಿದ ಟೆಂಡರ್‌ ಫಾರಂ ಸ್ವೀಕರಿಸುವ | 11-07-2010 ರಿಂದ 16-07-2010 ಸಾಯಂಕಾಲ 5.30 ರವರೆಗೆ 
ದಿನಾಂಕ 
೩. | ಟೆಂಡರ್‌ ಅರ್ಜಿ ತೆರೆಯುವುದು 
ಟೆಕ್ನಿಕಲ್‌ ಬಿಡ್‌ 18.07.2010 ರಂದು ಬೆಳಿಗ್ಗೆ 11-30 ಗಂಟೆಗೆ ಸಾಧ್ಯವಾದಲ್ಲಿ 
5. (ಟೆಂಡರ್‌ ಅರ್ಜಿ ತೆರೆಯುವುದು 
ಫೈನಾನ್ಸಿಯಲ್‌ ಬಿಡ್‌ 19.07.2010 ರಂದು ಬೆಳಿಗ್ಗೆ 11-30 ಗಂಟೆಗೆ ಸಾಧ್ಯವಾದಲ್ಲಿ 











ಆಸಕ್ತಿ ಇರುವ ಗುತ್ತಿಗೆದಾರರು ಅರ್ಜಿಯೊಂದಿಗೆ ಅರ್ಜಿ ಫಾರಂ ಜಿಲೆ ಮತ್ತು ಟೆಂಡರ್‌ಗಿಟ್ಟ EMD ಮೊತ್ತ 
ರಾಷ್ಟಿ ಕೃ ತ್ರ ಬ್ಯಾಂಕ್‌ ಡಿ.ಡಿ. ಗಳನ್ನು ಆರ್ಥಿಕ ಅಧಿಕಾರಿಗಳು, ಕ.ರಾ.ಮ.ವಿ.ವಿ, ವಿಜಾಪುರ ಇವರ ಹೆಸರಿನಲ್ಲಿ ಪಡೆದು ಕಛೇರಿ 
ವೇಳೆಯಲ್ಲಿ ಸಲ್ಲಿಸಬಹುದು. 

ಪೂರ್ಣ ವಿವರಗಳಿಗಾಗಿ ಟೆಂಡರ್‌ ಡಾಕ್ಕುಮೆಂಟ್‌ ನೋಡಬಹುದು ಹೆಚ್ಚಿನ ಮಾಹಿತಿಯನ್ನು ಸ್ಥಳಿಯ ಅಭಿಯಂತರರ 
ಕಛೇರಿ ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯ, ಆಡಳಿತ ಕಟ್ಟಡ ಜ್ಞಾನ ಶಕ್ತಿ ಆವರಣ (ತೊರವಿ) ರಾಜ್ಯ ಹೆದ್ದಾರಿ-13 
ಅಥಣಿ ರಸ್ತೆ ವಿಜಾಪುರ ಕಛೇರಿ ವೇಳೆಯಲ್ಲಿ ಪಡೆಯಬಹುದು. ಯಾವುದೇ ಕಾರಣವನ್ನು ನೀಡದೇ ಟೆಂಡರ್‌ಗಳನ್ನು 


ಸ್ವೀಕರಿಸುವ ಅಥವಾ ನಿರಾಕರಿಸುವ ಅಧಿಕಾರವನ್ನು ಟೆಂಡರ್‌ ಸ್ವೀಕರಿಸುವ ಅಧಿಕಾರಿಯವರು ಕಾಯ್ದಿರಿಸಿಕೊಂಡಿದ್ದಾರೆ. 


ಕುಲಸಚಿವರು 
ಪಿ.ಡಿ. 94 ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯ, ವಿಜಾಪುರ 
[ನಮೂನೆ-1] 
9ನೇ ನಿಯಮ ನೋಡಿ 
ಶಿಕ್ಷಣ ಇಲಾಖೆ 
ಅಧಿಸೂಚನೆ 


ಶ್ರೀ ಗುರುನಾಥ ಶಿವಲಿಂಗಪ್ಪ ತೋಂಡಿ, ಸಹ ಶಿಕ್ಷಕರು ಇವರು ಸಕ ಗಂ ಮ ಶಾಲೆ ಮೋನಪ್ಪನ ದೊಡ್ಡಿ ವಿಜಾಪೂರ 
ತಾ/ಜಿ ಇಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ಇವರ ಹೆಸರನ್ನು ಶ್ರೀ ಗುರುನಾಥ ಶಿವಲಿಂಗಪ್ಪ ಬೆಳ್ಳುಂಡಗಿ ಎಂದು ಬದಲಾಯಿಸಿ ಕೊಳ್ಳಲು 
ಅನುಮತಿ ನೀಡಲಾಗಿದೆ. 
ಪಿ.ಡಿ. 73 ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಗ್ರಾಮೀಣ ವಲಯ, ವಿಜಾಪೂರ 
FORM -IV 
(See Rule 12) 
NOTICE 
It is hereby notified that the undersigned has changed his/her name from 
NIRMALA BANDIWADDAR to NIRMALA SOMALINGAPPA TATTIYAVAR 
P.D. 74 NIRMALA BANDIWADDAR 
[ನಮೂನೆ-1] 
9ನೇ ನಿಯಮ ನೋಡಿ 
ಹೊಲೀಸ್‌ ಇಲಾಖೆ 
ಹೊಲೀಸ್‌ ಅಧೀಕ್ಷಕರು, ಧಾರವಾಡ ಜಿಲ್ಲಾ, ಧಾರವಾಡ 
ಅಧಿಸೂಚನೆ 
ಶ್ರೀ/ಶ್ರೀಮತಿ ರೂಪಾ. ಈ ಬಡಿಗೇರ. ರವರು ನಾಗರೀಕ ಮಹಿಳಾ ಪೊಲೀಸ್‌ ಕಾನ್ಸ್‌ಟೇಬಲ್‌-852 ಆಗಿ ಕುಂದಗೋಳ 
ಪೊಲೀಸ್‌ ಠಾಣೆಯಲ್ಲಿ ನಿರ್ವಹಿಸುತ್ತಿದ್ದು ಅವರ ಹೆಸರನ್ನು ರೂಪಾ. ಶ್ರೀನಾಥ ದೊಂಡಪ್ಪನವರ ಎಂದು ಬದಲಾಯಿಸಿ ಕೊಳ್ಳಲು 
ಅನುಮತಿ ನೀಡಲಾಗಿದೆ. 
ಪಿ.ಡಿ. 75 ಆರಕ್ಷಕ ಅಧೀಕ್ಷಕರು, ಧಾರವಾಡ ಜಿಲ್ಲೆ, ಧಾರವಾಡ 
FORM -IV 
(See Rule 12) 
NOTICE 
It is hereby notified that the undersigned has changed his/her name from 
PANDURANG ARJUN GAIND to PANDURANG ARJUN PATIL 
P.D. 76 PANDURANG ARJUN GAIND 





ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ೨೦೬೫ 





ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಛೇರಿ, ದಾವಣಗೆರೆ ವಿಭಾಗ, ದಾವಣಗೆರೆ 
ಮರು-ಬಹಿರಂಗ ಹರಾಜು ಪ್ರಕಟಣೆ 
ಸಂಖ್ಯೆ: ಬಿ4/ರಸ್ತೆಬದಿ/ಮರ ಹರಾಜು/ಸಿಆರ್‌-14/10-11, ದಿನಾ೦ಕ: 21ನೇ ಜೂನ್‌ 2010 
ವಿಷಯ: ಹೊನ್ನಾಳಿ ವಲಯದ ವ್ಯಾಪ್ತಿಯಲ್ಲಿ ಬರುವ ಸವಳಂಗ-ಶಿಕಾರಿಪುರ [ಜಯನಗರದವರೆಗೆ] ರಾಜ್ಯ ಹೆದ್ದಾರಿ 
ಅಭಿವೃದ್ಧಿ ಸಲುವಾಗಿ ರಸ್ತೆ ಬದಿ ಮರಗಳಲ್ಲಿ ಬಿಡ್‌ ಆಗದೇ ಉಳಿದಿರುವ ಯುನಿಟ್‌ಗಳನ್ನು ಮರುಬಹಿರಂಗ 
ಹರಾಜು ಮುಖಾಂತರ ವಿಲೇವಾರಿ ಮಾಡುವ ಬಗ್ಗೆ. 

ಈ ಮೂಲಕ ಸಮಸ್ತ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ, ಹೊನ್ನಾಳಿ ವಲಯದ ವ್ಯಾಪ್ತಿಯಲ್ಲಿ ಬರುವ 
ಸವಳಂಗ-ಶಿಕಾರಿಪುರ [ಜಯನಗರದವರೆಗೆ] ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಸಲುವಾಗಿ ಹೆದ್ದಾರಿ ರಸ್ತೆ ಬಲಬದಿಯಲ್ಲಿ ಬರುವ 
ಮರಗಳನ್ನು ರಸ್ತೆ ಅಗಲೀಕರಣಕ್ಕಾಗಿ ತೆರವುಗೊಳಿಸುವ ಸಂಬಂಧ ದಿನಾಂಕ: 08.06.2010 ರಂದು ಬಹಿರಂಗ ಹರಾಜು 
ಮೂಲಕ ವಿಲೇವಾರಿ ಮಾಡಲಾಗಿ, ಬಿಡ್‌ ಆಗದೇ ಉಳಿದಿರುವ ಯುನಿಟ್‌ಗಳನ್ನು ಈ ಕೆಳಕಂಡ ಷೆಡ್ಯೂಲ್‌ನಂತೆ ದಿನಾಂಕ: 
14.07.2010 ರಂದು ಬೆಳಿಗ್ಗೆ 11.30ಕ್ಕೆ ಈ ಕೆಳಕಂಡ ಸಹಿದಾರರು ಅಥವಾ ಅವರಿಂದ ನೇಮಕ ಮಾಡಿದ ಅಧಿಕೃತ 
ಅಧಿಕಾರಿಯವರು ಸವಳಂಗ-ಶಿಕಾರಿಪುರ ರಸ್ತೆ ಬದಿಯ ಈ ಕೆಳಕಂಡ ಯುನಿಟ್‌ಗಳ ಸ್ಥಳದಲ್ಲಿ ಬಹಿರಂಗ ಹರಾಜು ಮೂಲಕ 
ವಿಲೇವಾರಿ ಮಾಡಲಾಗುವುದು. ಪ್ರಯುಕ್ತ ಆಸಕ್ತಿಯುಳ್ಳ ಸಾರ್ವಜನಿಕರು ಈ ಕೆಳಕಂಡ ನಿಬಂಧನೆಗಳಿಗೊಳಪಟ್ಟು ಬಹಿರಂಗ 
ಹರಾಜಿನಲ್ಲಿ ಭಾಗವಹಿಸಬಹುದಾಗಿರುತ್ತದೆ. 























ಷೆಡ್ಯೂಲ್‌ 

ಈ ಯುನಿಟ್‌ ನಂ. ವಿವಿಧ ಜಾತಿಯ ಸಿಗಬಹುದಾದ ಅಂದಾಜು ಪ್ರಮಾಣ ಮುಂಗಡ ಸಂಚಿತ 

ಸಂ. ಮರಗಳ ಸಂಖ್ಯೆ ನಾಟ ಜಲಾವು ಠೇವಣಿ [ಇ.ಎಂ.ಡಿ.] 
[ಘ.ಮೀ.] [ಘ.ಮೀ.] 

1 9 121 ರಿಂದ 135 14.489 17.000 5,000/- 

2 10 136 ರಿಂದ 150 22.887 15.700 5,000/- 

3 13 181 ರಿಂದ 195 23.738 18.800 5,000/- 

4 15 211 ರಿಂದ 225 12.044 13.300 5,000/- 

ಒಟ್ಟು 60 73.158 64.800 


























ಮೇಲ್ಕಂಡಂತೆ ನಿಗದಿಪಡಿಸಿದ ದಿನಾ೦ಕದ೦ದು ಬಹಿರ೦ಗ ಹರಾಜಿನಲ್ಲಿ ಭಾಗವಹಿಸದೇ ಇದ್ದಲ್ಲಿ ಸದರಿ ಮರಗಳನ್ನು 
ದಿನಾ೦ಕ; 21.07.2010 ರಂದು ಮರು ಹರಾಜು ಮಾಡಲಾಗುವುದು. 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಪಿ.ಆರ್‌. 440 ದಾವಣಗೆರೆ ವಿಭಾಗ, ದಾವಣಗೆರೆ 
ಕಾರ್ಲಾನೆಗಳು, ಬಾಯ್ಲರುಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆ 
ಕಾರ್ಲಾನೆಗಳು, ಬಾಯ್ದರುಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ಥಾಸ್ಥ್ಯ ನಿರ್ದೇಶನಾಲಯ ಮತ್ತು ಅಧ್ಯಕ್ಷರು, 
ಬಾಯ್ಲರ್‌ ಅಟೆಂಡೆಂಟ್ಸ್‌ ಪರೀಕ್ಷಾ ಮಂಡಳಿ, ಕಾರ್ಮಿಕ ಭವನ, 2ನೇ ಮಹಡಿ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು-560029 
ಅಧಿಸೂಚನೆ 
ಸಂಖ್ಯೆ: ADB/BTTEC/BAE/Meeting/CR-18/09-10, ಬೆಂಗಳೂರು, ದಿನಾಂಕ: 18ನೇ ಜೂನ್‌ 2010 
ವಿಷಯ: ಪ್ರಥಮ ಮತ್ತು ದ್ವಿತೀಯ ದರ್ಜೆ ಅರ್ಹತಾ ಪ್ರಮಾಣ ಪತ್ರದ ಬಾಯ್ಲರ್‌ ಅಟೆಂಡೆಂಟ್ಸ್‌ ಪರೀಕ್ಷೆ ಬಗ್ಗೆ. 
ಉಲ್ಲೇಖ: 1) ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಾಇ 4 ಕಾಬಾಸೇ 2009, ದಿ: 25.08.2009. 
2) ಈ ಕಛೇರಿಯ ಸಮಸಂಖ್ಯೆ ಅಧಿಸೂಚನೆ ದಿನಾಂಕ: 27.10.2009. 
3) ಈ ಕಛೇರಿಯ ಸಮಸಂಖ್ಯೆ ಪತ್ರ ದಿನಾಂಕ: 01.02.2010. 
ಉಲ್ಲೇಖ (2)ರ ಈ ಕಛೇರಿಯ ಅಧಿಸೂಚನೆಯಲ್ಲಿ ಬಾಯ್ಲರ್‌ ಅಟೆಂಡೆಂಟ್ಸ್‌ ಪರೀಕ್ಷೆಗೆ ಅರ್ಜಿಗಳನ್ನು 
ಆಹ್ವಾನಿಸಲಾಗಿದೆ. ಆದರೆ ಸದರಿ ಅಧಿಸೂಚನೆ ಅನ್ವಯ ಈ ಪರೀಕ್ಷೆಗೆ ಪ್ರವೇಶ ಪಡೆದ ಎಲ್ಲಾ ಅಭ್ಯರ್ಥಿಗಳಿಗೂ ಒಂದೇ ಬಾರಿ 
ಪರೀಕ್ಷೆಯನ್ನು ನಡೆಸುವುದು ಕಷ್ಟಕರವಾದ ಪ್ರಯುಕ್ತ ಚಿತ್ರದುರ್ಗ, ಬಳ್ಳಾರಿ, ಹಾವೇರಿ ಮತ್ತು ದಾವಣಗೆರೆ ಜಿಲ್ಲೆಗಳಿಂದ ಪ್ರವೇಶ 
ಪಡೆದ ಅಭ್ಯರ್ಥಿಗಳಿಗೆ ದಿನಾಂಕ: 17.07.2010 ಮತ್ತು 18.07.2010 ರಂದು ಮೆ: ಜೆ.ಎಸ್‌.ಡಬ್ಲ್ಯೂ ಸ್ಟೀಲ್‌ ಲಿಮಿಟೆಡ್‌, 


೨೦೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ಭಾಗ - ೫ 





ವಿದ್ಯಾನಗರ ಅಂಚೆ, ತೋರಣಗಲ್ಲು-583275, ಬಳ್ಳಾರಿ ಜಿಲ್ಲೆ ಇಲ್ಲಿ ನಡೆಸಲು ಸದಸ್ಯರು ಬಾಯ್ಲರ್‌ ಅಟೆಂಡೆಂಟ್ಸ್‌ ಪರೀಕ್ಷಾ 
ಮಂಡಳಿಯು ತೀರ್ಮಾನಿಸಿದೆ. ಇನ್ನುಳಿದ ಜಿಲ್ಲೆಗಳಿಂದ ಮತ್ತು ಹೊರ ರಾಜ್ಯಗಳಿಂದ ಪ್ರವೇಶ ಪಡೆದ ಅಭ್ಯರ್ಥಿಗಳಿಗೆ ಪರೀಕ್ಷಾ 
ಸ್ಥಳ ಮತ್ತು ದಿನಾಂಕವನ್ನು ನಿರ್ಧರಿಸಿದ ನಂತರ ವೈಯಕ್ತಿಕವಾಗಿ ತಿಳಿಸಲಾಗುವುದು. 
ಬಿ.ಕೆ. ಶ್ಚೇತಾ 
ಪಿ.ಆರ್‌. 442 ಕಾರ್ಯದರ್ಶಿ, 
ಬಾಯ್ಲರ್‌ ಅಟೆಂಡೆಂಟ್ಸ್‌ ಪರೀಕ್ಷಾ ಮಂಡಳಿ, ಬೆಂಗಳೂರು 
ಲೋಕೋಪಯೋಗಿ ಇಲಾಖೆ 
ಕಾರ್ಯನಿರ್ವಾಹಕ ಅಂಜಿನಿಯರರ ಕಛೇರಿ, ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, 
ಮಂಗಳೂರು ವಿಭಾಗ, ಮಂಗಳೂರು 
ಟೆಂಡರು ಸಮಯಾವಧಿ ವಿಸ್ತರಣೆ 
ಸಂಖ್ಯೆ: ಲೋ.ಇ:ಮಂ.ವಿ:ಟಿ.ಎನ್‌.ಡಿ(68)(1)/(45)/(62):2010-11:ಎಆ-1, ದಿನಾಂಕ: 19ನೇ ಜೂನ್‌ 2010 
ದಿನಾಂಕ: 31.5.2010ರ ಉದಯವಾಣಿ” ಮತ್ತು 'ದಿ ನ್ಯೂ ಇಂಡಿಯನ್‌ ಎಕ್ಸ್‌ಪ್ರೆಸ್‌' ದಿನಪತ್ರಿಕೆಗಳಲ್ಲಿ ಪ್ರಕಟವಾದ 
ಈ ಕಛೇರಿಯ ಟೆಂಡರ್‌ ನೋಟಿಫಿಕೇಶನ್‌ ಸಂಖ್ಯೆಲೋಇ:ಮಂವಿ:ಟಿಎನ್‌ಡಿ(68)(1:2009-10:ಎಇ1:ದಿನಾಂಕ: 31.05.2010ರ 
ಪ್ರಕಟಣೆಯಲ್ಲಿ ಸೂಚಿಸಲಾದ ಲೆಕ್ಕ ಶೀರ್ಷಿಕೆ ನಬಾರ್ಡ್‌-15 ಕಟ್ಟಡಗಳು ಕ್ರಮ.ಸಂಖ್ಯೆ! ರಿಂದ 10 ಕಾಮಗಾರಿಗೆ ಟೆಂಡರ್‌ನ 
ಸಮಯಾವಧಿ ವಿಸ್ತರಣೆಯನ್ನು ಈ ಕೆಳಗಿನಂತೆ ಪರಿಷ್ಕರಿಸಲಾಗಿದೆ 1) ಖಾಲಿ ಟೆಂಡರು ಫಾರ೦ಗಳ ಅರ್ಜಿಗಳನ್ನು ಸ್ವೀಕರಿಸುವ 
ದಿನಾಂಕ: 7.7.2010 2) ಖಾಲಿ ಟೆಂಡರು ಫಾರಂಗಳನ್ನು ನೀಡುವ ದಿನಾಂಕ: 9.7.2010 3) ಭರ್ತಿ ಮಾಡಿದ ಟೆಂಡರು 
ಸ್ವೀಕರಿಸುವ ಅ೦ತಿಮ ದಿನಾಂಕ: 12.7.2010ರ ಸಂಜೆ 4.00 ಗಂಟೆಯ ವರೆಗೆ. 
ದಿನಾಂಕ: 315.2010ರ “ಹೊಸ ದಿಗಂತ” ಮತ್ತು 1.6.2010ರ “ದಿ ಹಿಂದೂ” ದಿನಪತ್ರಿಕೆಯಲ್ಲಿ ಪ್ರಕಟವಾದ ಈ 
ಕಛೇರಿಯ ಟೆಂಡರ್‌ ನೋಟೀಫಿಕೇಶನ್‌ ಸಂಖ್ಯೆಲೋಇ:ಮಂವಿ:ಟಿಎನ್‌ಡಿ(4ಇ):2010-11:ಎಇ1:ದಿನಾ೦ಕ:29.05.2010ರ 
ಸೂಚಿಸಲಾದ ಲೆಕ್ಕ ಶೀರ್ಷಿಕೆ ನಬಾರ್ಡ್‌-15 ರಡಿ ಸುಳ್ಯ ತಾಲೂಕಿನ ಮಡಪ್ಪಾಡಿ ಕಡ್ಕಾರು ರಸ್ತೆಯಲ್ಲಿ ಸೇತುವೆ ನಿರ್ಮಾಣ 
ಕಾಮಗಾರಿಗೆ ಟೆಂಡರನ್ನು ಸಲ್ಲಿಸುವ ಕೊನೆಯ ದಿನಾಂಕವನ್ನು 12.7.2010 ಸಂಜೆ 4.00 ಗಂಟೆಯ ವರೆಗೆ ಎಂದು 
ನಿಗದಿಪಡಿಸಲಾಗಿದೆ. 
ದಿನಾಂಕ: 31.5.2010ರ ಉದಯವಾಣಿ” ಮತ್ತು "ದಿ ನ್ಯೂ ಇಂಡಿಯನ್‌ ಎಕ್ಸ್‌ಪ್ರೆಸ್‌” ದಿನಪತ್ರಿಕೆಯಲ್ಲಿ ಪ್ರಕಟವಾದ 
ಈ ಕಛೇರಿಯ ಟೆಂಡರ್‌ ನೋಟೀಫಿಕೇಶನ್‌ ಸಂಖ್ಯ: ಲೋಇ:ಮಂವಿ:ಟಿಎನ್‌ಡಿ(62ಇ):2010-11:ಎಇ1ದಿನಾ೦ಕ:29.05.2010ರ 
ಲೆಕ್ಕ ಶೀರ್ಷಿಕೆ ನಬಾರ್ಡ್‌-15 ರಡಿ Govt 1.7.1. for women at Mangalore ಕಾಮಗಾರಿಗೆ ಟೆಂಡರನ್ನು ಸಲ್ಲಿಸುವ ಕೊನೆಯ 
ದಿನಾಂಕವನ್ನು 6.7.2010 ಸಂಜೆ 4.00 ಗಂಟೆಯವರೆಗೆ ಎಂದು ನಿಗದಿಪಡಿಸಲಾಗಿದೆ. 
ಮೇಲಿನ ಬದಲಾವಣೆಗಳನ್ನು ಹೊರತುಪಡಿಸಿ ಇನ್ನಾವುದೇ ಬದಲಾವಣೆ ಇರುವುದಿಲ್ಲ. ಹೆಚ್ಚಿನ ವಿವರಗಳನ್ನು ಈ 
ಕಛೇರಿಯಿಂದ ಪಡೆಯಬಹುದಾಗಿದೆ ಹಾಗೂ ಇಲಾಖಾ ವೆಬ್‌ಸೈಟ್‌ http//www.kpwd.gov.in ಮತ್ತು ಇ-ಪೊಕ್ಕೂರ್‌ಮೆಂಟ್‌ 
ಪೊರ್ಟಲ್‌ ಅಂತರ್‌ಜಾಲದ ವೆಬ್‌ಸೈಟ್‌ hitps://eproc.karnataka.gov.in ನಲ್ಲಿರುವ ಟೆಂಡರು ಡಾಕ್ಕುಮೆಂಟ್‌ನಲ್ಲಿ 
ಪಡೆಯಬಹುದು. 
ಕಾರ್ಯನಿರ್ವಾಹಕ ಇಂಜಿನಿಯರ್‌ 
ಪಿ.ಆರ್‌. 443 ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, 
ಮಂಗಳೂರು ವಿಭಾಗ, ಮಂಗಳೂರು 
ಜಲ ಸಂಪನ್ಮೂಲ ಇಲಾಖೆ 
ಕಾರ್ಯನಿರ್ವಾಹಕ ಇಂಜಿನಿಯರ್‌ ರವರ ಕಛೇರಿ, ಸಣ್ಣ ನೀರಾವರಿ ವಿಭಾಗ, ಕೋಲಾರ-563101 
ಟೆಂಡರ್‌ ಪ್ರಕಟಣೆ ಸಂಖ್ಯೆ:01/2010-11, ದಿನಾಂಕ: 18ನೇ ಜೂನ್‌ 2010 
ಭಾಗ-1 : ಟೆಂಡರ್‌ಗಳಿಗಾಗಿ ಅರ್ಜಿ ಆಹ್ಹಾನ-ಕೆ.ಡಬ್ಲೂ el ಮತ್ತು ಕೆಡಬ್ಲೂ $2 
1. ಇ-ಪ್ರೊಕ್ಕೂರ್‌ಮೆಂಟ್‌ ಅನ್ವಯ ಟೆಂಡರುಗಳನ್ನು ಕೆಳ ಕಾಣಿಸಿದ ಕಾಮಗಾರಿಗಳಿಗೆ ಅರ್ಹ ಗುತ್ತಿಗೆದಾರರಿಂದ 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆ ಪಾರದರ್ಶಕತೆ ಅಧಿನಿಯಮ 2010 ರಂತೆ ಸ್ಟ್ಯಾಂಡರ್ಡ್‌ ಟೆಂಡರ್‌ 
ಡಾಕ್ಕುಮೆಂಟ್‌ನಲ್ಲಿನ ಷರತ್ತು ಮತ್ತು ನಿಬಂಧನೆಗಳಿಗೆ ಒಳಪಟ್ಟು ಕರ್ನಾಟಕ ರಾಜ್ಯದ ರಾಜ್ಯಪಾಲರ ಪರವಾಗಿ 
ಕಾರ್ಯಪಾಲಕ ಅಭಿಯಂತರರು, ಸಣ್ಣ ನೀರಾವರಿ ವಿಭಾಗ, ಕೋಲಾರ ಗುತ್ತಿಗೆದಾರರಿಂದ ಟೆಂಡರ್‌ಗಳನ್ನು 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ೨೦೬೭ 





. ಟೆಂಡರ್‌ ಡಾಕ್ಕುಮೆಂಟ್‌ಗಳನ್ನು 


ಆಹ್ವಾನಿಸಲಾಗಿದೆ. ಗುತ್ತಿಗೆದಾರರು ಈ ಕೆಳಗಿನ ಕಾಮಗಾರಿಗೆ ಕರ್ನಾಟಕ ಸರ್ಕಾರದ ಇ-ಪ್ರೊಕ್ಕೂರ್‌ಮೆಂಟ್‌ 
ಪೊರ್ಟಲ್‌ (Viz, ttp:/leproc.karmataka.gov.in) ರಲ್ಲಿ ಟೆ೦ಡರ್‌ಗಳನ್ನು ಸಲ್ಲಿಸಬಹುದಾಗಿರುತ್ತದೆ. 
ಗುತ್ತಿಗೆದಾರರು ಸದರಿ ಕಾಮಗಾರಿಗೆ ಬೇಕಾಗಿರುವ ಪೂರ್ವಾರ್ಹತೆಗಳ ಬಗ್ಗೆ ಸ್ಟಾಂಡರ್ಡ್‌ ಬಿಡ್‌ ಡಾಕ್ಕುಮೆಂಟ್‌ 
ಕೆಡಬ್ಲ್ಯೂ-! ಮತ್ತು ಕೆಡಬ್ಲ್ಯು-2 ರಲ್ಲಿನ ಕಂಡಿಕೆ (3) Instruction of Tenders to award of the contract 
ಅನ್ನು ಪರಿಶೀಲಿಸಿ ಅದರಂತೆ ಭಾಗವಹಿಸಬಹುದು. 

ಕರ್ನಾಟಕ ರಾಜ್ಯದ ಇ-ಪ್ರೊಕ್ಕೂರ್‌ಮೆಂಟ್‌ ಪೊರ್ಟಲ್‌ (೪೭, 
http://eproc.karnataka.gov.in) ನಿಂದ ದಿನಾಂಕ:18.06.2010 ರಿಂದ 06.07.2010ರ 16.00 ಗಂಟೆವರೆಗೆ 
ಡೌನ್‌ಲೋಡ್‌ ಮಾಡಿಕೊಳ್ಳಬಹುದಾಗಿರುತ್ತದೆ. 

ಸದರಿ ಕಾಮಗಾರಿಗಳಿಗೆ ಇ.ಎಂ.ಡಿ. ಯನ್ನು ಕೆಳಗಿನ ಪಟ್ಟಿಯಲ್ಲಿ ನಮೂದಿಸಿರುವ ಮೊತ್ತಕ್ಕೆ ಇ- 
ಪೊಕ್ಕೂರ್‌ಮೆಂಟ್‌ ಪೊರ್ಟಲ್‌ನಲ್ಲಿ ಸೂಚಿಸಿರುವ ಯಾವುದಾದರೊಂದು ರೂಪದಲ್ಲಿ ಟೆಂಡರ್‌ ಊರ್ಜಿತ 
ಅವಧಿಯನ್ನು ಬಿಟ್ಟು ಹೆಚ್ಚುವರಿಯಾಗಿ 45 ದಿನಗಳನ್ನು ಒಳಗೊಂಡಂತೆ ಸಲ್ಲಿಸಬೇಕಾಗಿರುತ್ತದೆ. 

ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಆನ್‌ಲೈನ್‌ ಮುಖಾಂತರ ಕರ್ನಾಟಕ ರಾಜ್ಯದ ಇ-ಪ್ರೊಕ್ಕೂರ್‌ಮೆಂಟ್‌ 
ಪೊರ್ಟಲ್‌ (Viz. ttp://eproc.karnataka.gov.in) ಗೆ ದಿನಾಂಕ: 07.07.2010 ರಂದು ಸಂಜೆ 16.00 
ಗಂಟೆವರೆಗೆ ಅಪ್‌ಲೋಡ್‌ ಮಾಡಬಹುದಾಗಿರುತ್ತದೆ. 

ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಆನ್‌ಲೈನ್‌ ಮುಖಾಂತರ ಕರ್ನಾಟಕ ರಾಜ್ಯದ ಇ-ಪ್ರೊಕ್ಕೂರ್‌ಮೆಂಟ್‌ 
ಪೊರ್ಟಲ್‌ನಲ್ಲಿ ದಿನಾಂಕ:12.07.2010ರಂದು ತೆರೆಯಲಾಗುವುದು. ಕೆಲಸ ನಿರ್ವಹಿಸಿದ ಬಗ್ಗೆ ಅನುಭವ. ಕೆಲಸ 
ಅರ್ಹತೆ ಬಗ್ಗೆ ಇತ್ಯಾದಿಗೆ ಸಂಬಂಧಿಸಿದ ಮೂಲ ದಾಖಲಾತಿಗಳನ್ನು ಟೆಂಡರ್‌ ಮೌಲ್ಯಮಾಪನ ಸಮಯದಲ್ಲಿ 
ಪರಿಶೀಲನೆಗೆ ಸಲ್ಲಿಸತಕ್ಕದ್ದು. 

ಟೆಂಡರ್‌ ಡೌನ್‌ಲೋಡ್‌ ಮತ್ತು ಆಪ್‌ಲೋಡ್‌ಗೆ ಸಂಬಂಧಿಸಿದಂತೆ ಇ-ಪ್ರೊಕ್ಕೂರ್‌ಮೆಂಟ್‌ ಸಹಾಯವಾಣಿ 
ದೂರವಾಣಿ ಸಂಖ್ಯೆ:080-22485867 ನ್ನು ಸಂಪರ್ಕಿಸಬಹುದಾಗಿದೆ. 









































ಕ. | ಇನ್‌ಡೆಂಟ್‌ ಕಾಮಗಾರಿಯ ಹೆಸರು ಟೆಂಡರ್‌ ಟೆಂಡರ್‌ಗಿಟ್ಟ ಇ.ಎಂ.ಡಿ. ಟೆಂಡರ್‌ ಕಾಲಾವಧಿ 
ಸಂ ಸಂಖ್ಯೆ ಫಾರಂನ ಮೊತ್ತ ರೂ. ರೂ.ಗಳಲ್ಲಿ ಫಾರಂ ಬೆಲೆ | (ಮಳೆಗಾಲ 
ಮಾದರಿ ಲಕ್ಷಗಳಲ್ಲಿ ರೂ.ಗಳಲ್ಲಿ ಸೇರಿ) 
1 1032 ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ಕೆ.ಡಬ್ಲ್ಯೂ-2 27,90,510.00 56,000.00 1250 6 ತಿಂಗಳು 
ತಾಲ್ಲೂಕು ಉಪ್ಪಾರಹಳ್ಳಿ ಹತ್ತಿರ, 
ಚೆಕ್‌ ಡ್ನಾಂ ನಿರ್ಮಾಣ ಕಾಮಗಾರಿ 
2 1033 ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ಕೆ.ಡಬ್ಲ್ಯೂ-2 24,76,100.00 50,000.00 1250 6 ತಿಂಗಳು 
ತಾಲ್ಲೂಕು, ಬೋದನಮರಿಹಳ್ಳಿ 
ಹತ್ತಿರ, ಚೆಕ್‌ ಡ್ಯಾಂ ನಿರ್ಮಾಣ 
ಕಾಮಗಾರಿ 
3 1034 ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ಕೆ.ಡಬ್ಲ್ಯೂ-! 19,11,400.00 48,000.00 1250 6 ತಿಂಗಳು 
ತಾಲ್ಲೂಕು, ಭಕ್ತರಹಳ್ಳಿ ಕೆರೆಯ 
ಕಾಲುವೆ & ಗೇಟ್‌ ನಿರ್ಮಾಣ 
ಕಾಮಗಾರಿ 
ಕಾರ್ಯಪಾಲಕ ಇಂಜಿನಿಯರ್‌, 
ಪಿ.ಆರ್‌. 444 ಸಣ್ಣಿ ನೀರಾವರಿ ವಿಭಾಗ, ಕೋಲಾರ 


ಸಹಾಯಕ ಕೃಷಿ ನಿರ್ದೇಶಕರು, ಆನೇಕಲ್‌ ಕಚೇರಿಯ ಬಹಿರಂಗ ಹರಾಜಿನ ದಿನಾಂಕ: 28-9-10ರ ಪ್ರಕಟಣೆ 
ವಿಷಯ: ಈ ಕಚೇರಿಯ ಅನುಪಯುಕ್ತ ವಸ್ತುಗಳನ್ನು ಬಹಿರಂಗ ಹರಾಜಿನ ಮೂಲಕ ವಿಲೇವಾರಿ ಮಾಡುವ ಬಗ್ಗೆ. 
ಉಲ್ಲೇಖ: ಕೃಷಿ ಆಯುಕ್ತರು, ಬೆ೦ಗಳೂರು ಇವರ ಪತ್ರದ ಸಂಖ್ಯೆಸಾಮಾನ್ಯ:ಜವ:ಅನುಪ:102:2009-10 ದಿನಾಂಕ: 


14.12.09. 





೨೦೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ಭಾಗ - ೫ 





ಸಹಾಯಕ ಕೃಷಿ ನಿರ್ದೇಶಕರು, ಆನೇಕಲ್‌ ಕಚೇರಿಯಲ್ಲಿ ಲಭ್ಯವಿರುವ ಈ ಕೆಳಕಂಡ ಕ್ರಸಂ. 01 ರಿಂದ 17ರ ವರೆಗಿನ 
ಅನುಪಯುಕ್ತ ಜಡವಸ್ತುಗಳನ್ನು ನಿಬಂಧನೆಗೊಳಪಟ್ಟು ಸದರಿ ಕಚೇರಿಯ ಆವರಣದಲ್ಲಿ ವಸ್ತುಗಳನ್ನು ಯಾವ ಸ್ಥಿತಿಯಲ್ಲಿದೆಯೋ 
ಅದೇ ಸ್ಥಿತಿಯಲ್ಲಿ ದಿನಾಂಕ: 28.09.10 ರಂದು ಬೆಳಿಗ್ಗೆ 1130 ಗಂಟೆಗೆ ಬಹಿರಂಗ ಹರಾಜಿನಲ್ಲಿ ವಿಲೇವಾರಿ ಮಾಡಲಾಗುವುದು. 
ಆಸಕ್ತಿಯುಳ್ಳ ಸಾರ್ವಜನಿಕರು ಹರಾಜಿನಲ್ಲಿ ಭಾಗವಹಿಸಲು ಕೋರಿದೆ. 




































































ಕ್ರ.ಸಂ. ಅನುಪಯುಕ್ತ ಜಡವಸ್ತುಗಳು ಪರಿಮಾಣ 

01 ಸೀಲ್‌ ಅಲೇರಾ 02 
ಆ ೬ 

02 ಸ್ಟೀಲ್‌ ಟೇಬಲ್‌ 01 

03 ಕಚೇರಿ ನಾಮಫಲಕ 01 

04 ಸೀಲ್‌ ರಾಕ್‌ 01 
pe ಬ್ರಿ 

05 ಸ್ಟೀಲ್‌ ಟ್ರೇ 04 

06 ಘೋಟೋ ಕ್ರಾಪ್‌ ಸ್ಟಾಂಡ್‌ 01 

ಊಟ ಬಜಿ 

07 ಫೋಟೋ ಕ್ರಾಫ್ಟ್‌ 01 

08 ಟೇಬಲ್‌ ಪ್ಯಾನ್‌ 05 

09 ಸೀಲ್‌ ಸೂಲ್‌ 03 
[| ಕ್ರ 

10 ಎಸ್‌. ಮಾದರಿ ಕುರ್ಚಿಗಳು 02 

11 ಸೀಲ್‌ ಫೋಲಿಂಗ್‌ ಚೇರ್‌ 50 
ಲ ಣ ಗ 

12 ಸ್ಟೀಲ್‌ ಲೋಟ 03 

13 ಜನತಾ ಸ್ಟೀಲ್‌ ಟೇಬಲ್‌ 02 

14 ಡೂಫ್ಲಿಕೇಟಿ೦ಗ್‌ ಮಿಷನ್‌ 01 

15 ಸ್ಟೀಲ್‌ ಡ್ರಂ 01 

16 ತಕ್ಕಡಿ ಮತ್ತು ಅಳತೆ ಟೇಪುಗಳು 08 

17 ಮೆತ್ತನೆಯ ಎಸ್‌ ಮಾದರಿ ಕುರ್ಚಿಗಳು 02 





ಸಹಾಯಕ ಕೃಷಿ ನಿರ್ದೇಶಕರು, 
ಪಿ.ಆರ್‌. 429 ಆನೇಕಲ್‌ 
ಉದ್ಯೋಗ ಮತ್ತು ತರಬೇತಿ ಇಲಾಖೆ 
ಪ್ರಾಚಾರ್ಯರ ಕಛೇರಿ ಸರಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, ವಿಟ್ಟ ದ.ಕ. 574243 
ಅಧಿಸೂಚನೆ 
ಸಂ: ಕೈ.ತ.ಸಂ/ವಿಟ್ಟ/ಖರೀದಿ/ವಿಲೇವಾರಿ/10-11, ದಿನಾಂಕ: 14ನೇ ಜೂನ್‌ 2010 
ವಿಷಯ: ನಿರುಪಯುಕ್ತ ಸಾಮಗಿಗಳನ್ನು ಸಾರ್ವಜನಿಕ ಬಹಿರಂಗ ಹರಾಜಿನಲ್ಲಿ ವಿಲೇವಾರಿ ಮಾಡುವ ಬಗ್ಗೆ. 
ಉಲ್ಲೇಖ: ಪ್ರಾಚಾರ್ಯರು ದರ್ಜೆ-। ಸಕೈ.ತ. ಸಂಸ್ಥೆ, ಕದಿಹಿಲ್ಲ್‌ ಮಂಗಳೂರು ಇವರ ಪತ್ರ ಸಂಖ್ಯೆ: 
ಕೈ.ತ.ಸಂ.ಮಂ.ಖರೀದಿ.ಇತರೆ-1/2010-11, ದಿನಾಂಕ: 25.05.2010. 
ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, ವಿಟ್ಲ, ದ.ಕ. ಇಲ್ಲಿನ ವಿವಿಧ ನಿರುಪಯುಕ್ತ ವಸ್ತುಗಳನ್ನು ಎಲ್ಲಿದೆಯೋ, 
ಹೇಗಿದೆಯೋ, ಅದೇ ಸ್ಥಿತಿಯಲ್ಲಿ ದಿನಾಂಕ: 14.10.2010ರಂದು ಬೆಳಿಗ್ಗೆ 11.00 ಗಂಟೆಗೆ ಈ ಸಂಸ್ಥೆಯ ಆವರಣದಲ್ಲಿ 
ಸಾರ್ವಜನಿಕ ಬಹಿರಂಗ ಹರಾಜಿನ ಮೂಲಕ ವಿಲೇವಾರಿ ಮಾಡಲಾಗುವುದು. 
ಸದರಿ ನಿರುಪಯುಕ್ತ ಸಾಮಗಿಗಳನ್ನು ಕೊಂಡುಕೊಳ್ಳಲು ಬಹಿರಂಗ ಹರಾಜಿನಲ್ಲಿ ಭಾಗವಹಿಸುವವರು ನಿಗದಿಪಡಿಸಿದ 
ಹರಾಜಿನ ದಿನಾಂಕದಂದು ನಿಗದಿತ ವೇಳೆಯ ಅರ್ಧಗಂಟೆ ಮೊದಲು ತಮ್ಮ ಹೆಸರು ವಿಳಾಸದೊಂದಿಗೆ ಮುಂಗಡ ಠೇವಣಿ 
ರೂ. 2000/- (ರೂಪಾಯಿ ಎರಡು ಸಾವಿರ ಮಾತ್ರ) ವನ್ನು ಪಾವತಿಸಿ ನೊಂದಾಯಿಸಿಕೊಳ್ಳಬೇಕು. ಹರಾಜಿಗೆ ಒಳಪಟ್ಟ 
ವಸ್ತುಗಳನ್ನು ಈ ಕಛೇರಿ ವೇಳೆಯಲ್ಲಿ ನೋಡಲು ಅವಕಾಶವಿರುತ್ತದೆ. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ೨೦೬೯ 





ಈ ಬಹಿರ೦ಗ ಹರಾಜಿನಲ್ಲಿ ಹೆಚ್ಚಿನ ಬೆಲೆ ಸೂಚಿಸಿದ ಯಶಸ್ವಿ ಬಿಡ್‌ದಾರರಿಗೆ ನಿರ್ದೇಶನಾಲಯದ ಒಪ್ಪಿಗೆ ಪಡೆದ 
ತಕ್ಷಣ ನಿರುಪಯುಕ್ತ ವಸ್ತುಗಳನ್ನು ವಿಲೇವಾರಿ ಮಾಡಲಾಗುವುದು. ಯಶಸ್ವಿ ಬಿಡ್‌ದಾರರು ಬಿಡ್ಡಿನ ಮೊತ್ತದ ಶೇ. 25 ರಷ್ಟು 
ಹಣವನ್ನು ಸ್ಥಳದಲ್ಲೆ ಪಾವತಿಸಬೇಕಾಗುತ್ತದೆ. ಬಿಡ್‌ದಾರರು ಅವರ ಸ್ವಂತ ಖರ್ಚಿನಿಂದ ಆದೇಶ ಪಡೆದ 7 ದಿನದೊಳಗಾಗಿ 
ಹರಾಜಿನ ಸಾಮಗ್ರಿಗಳನ್ನು ಸಾಗಿಸಿಕೊಳ್ಳತಕ್ಕದ್ದು. ತಪ್ಪಿದ್ದಲ್ಲಿ ಸರ್ಕಾರದ ನಿಯಮಾನುಸಾರ ಬಾಡಿಗೆಯನ್ನು ವಿಧಿಸಲಾಗುವುದು. 

ನಿಗದಿತ ದಿನಾಂಕದ ಒಳಗೆ ಪೂರ್ಣ ಹಣ ಸಂದಾಯ ಮಾಡದೇ ಇದ್ದಲ್ಲಿ ಬಿಡ್‌ದಾರರ ಮುಂಗಡ ಹಣವನ್ನು 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. ಯಾವುದೇ ತಕರಾರು ಉದ್ಭವಿಸಿದ್ದಲ್ಲಿ ಆಯುಕ್ತರು, ಉದ್ಯೋಗ ಮತ್ತು 
ತರಬೇತಿ ಇಲಾಖೆ, ಬೆ೦ಗಳೂರು ರವರ ನಿರ್ಣಯವೇ ಅಂತಿಮವಾಗಿರುತ್ತದೆ. 

ಯಶಸ್ವಿಯಾಗದೇ ಇರುವಂತಹ ಬಿಡ್‌ದಾರರಿಗೆ ಅವರ ಪಾವತಿಸಿದ ಮುಂಗಡ ಠೇವಣಿ ಹಣವನ್ನು ಅದೇ ದಿನ 
ಹಿಂತಿರುಗಿಸಲಾಗುವುದು. 

ಪ್ರಾಚಾರ್ಯರು 
ಪಿ.ಆರ್‌. 431 ಸರಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, ವಿಟ್ಲ, ದ.ಕ. 
KARNATAKA MUNICIPAL REFORMS PROJECT 
INVITATIONS FOR BIDS (IFB) 
NATIONAL COMPETITIVE BIDDING 
Package No.:CHM-1 to 4 
Bid No.: KMRP/RDS/UGD/WS/RWH/NCB/CHM-1t04/09-10, Dated: 15" June 2010 

1. The Government of India has received a loan from the International Bank for Reconstruction 
& Development towards the cost of Karnataka Municipal Reforms Project and intends to 
apply a part of the funds to cover eligible payments under the contracts for construction of 
works as detailed below. Bidding is open to all bidders from eligible source countries as 
defined in the IBRD Guidelines for Procurement. Bidders from India should, however, be 
registered with the Government of Karnataka or other State Governments/ Government of 
India, or State/Central Government Undertakings (except for UGD CHM-2 and water supply 
CHM-3). Bidders are advised to note the minimum qualification criteria specified in Clause 4 
of the Instructions to Bidders to qualify for the award of the contract. 

2. The Municipal Commissioner, City Municipal Council, Chintamani, Chikkaballapur District, 
Karnataka State Telephone-08154-252056, Pin.:563125 E-mail: 
itstaff_ulb_Chintamanicity@yahoo.co.in, Web site:www.chintamanicity.gov.in invites bids for 
the construction of works detailed in the table hereunder. The bidders may submit bid for the 
works given in the Table. 

3. Bidding documents may be purchased from The Municipal Commissioner, City Municipal 
Council, Chintamani from 18.06.2010 to 19.07.2010 for a non-refundable fee as indicated (3 
sets), in the form of cash or Demand Draft on any Scheduled bank payable at Chintamani in 
favour of "The Municipal Commissioner, City Municipal Council, Chintamani". Interested 
bidders may obtain further information at the same address during normal office hours 
between 10.00 Hrs to 17.30 Hrs. Bidding documents requested by mail will be dispatched by 
registered/speed post on payment of an extra amount of Rs.250/-. The Municipal 
Commissioner, City Municipal Council, Chintamani will not take responsibility for the postal 


delay if any, in the delivery of the documents or non-receipt of the same. 









































೨೦೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ಭಾಗ - ೫ 

4. Bids must be accompanied by security of the amount specified for the works in the table 
below, drawn in favour of “The Municipal Commissioner, City Municipal Council, Chintamani". 
Bid security will have to be in any one of the forms as specified in the bidding documents and 
shall have to be valid for 45 days beyond the validity of the bid. 

5. Bids must be delivered to: The Municipal Commissioner, City Municipal Council, Chintamani 
on or before 20.07.2010 at 15.00 Hrs and will be opened on the same day at 15.30 Hrs, in the 
presence of the bidders who wish to attend. If the office happens to be closed on the date of 
receipt of the bids as specified, the bids will be received and opened on the next working day 
at the same time and venue. 

6. A Pre-bid Meeting will be held on 02.07.2010 at 11.00 Hrs. at Office of “The Municipal 
Commissioner, City Municipal Council, Chintamani", to clarify the issues and to answer 
questions on any matter that may be raised at that stage as stated in Clause 9.2 of 
‘Instructions to Bidders’ of the bidding document. 

7. Other details can be seen in the bidding documents. 

Description of Work:- 
Package Name of work Approximate Bid Cost of Bid Period of 
No. value of work | Security in | Documents | completion 
(Rs.) (Rs.) including all in months 
taxes in (Including 
Rupees Monsoon) 
CHM-1 | Rehabilitation of Roads, 10,49,35,750 | 10,49,358 10,000/- 18 months 
Drains and Culverts including 
slum area in Chintamani CMC 
CHM-2 | Providing Under Ground 1,52,75,110 3,05,502 5000/- 12 months 
Drainage System Missing 
Links including slum area in 
Chintamani CMC 
CHM-3 | Augmentation of Water Supply 1,10,83,155 2,21,663 5000/- 12 months 
in Chintamani CMC (second 
call) 
CHM-4 | Providing Rainwater 21,36,940 64,108 2000/- 6 months 
Harvesting System in 
Chintamani Town (second call) 
N. VENKATARAMANASWAMY D. SRINIVASA SWAMY KAMS Grade-l 
President AEE (KMRP) Municipal Commissioner, 
P.D. 90 City Municipal Council, City Municipal City Municipal Council, 
Chintamani Council, Chintamani Chintamani 


PROCEEDINGS OF THE KARNATAKA STATE BOARD OF WAKFS, BANGALORE-52 


Sub: Appointment of Muthawalli for the management of Dargah Hazrath Peer & Jamia Masjid, 


Keshwar Village, Chincholi Taluk Gulbarga District. 





ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ೨೦೭೧ 





Preamble: 

The Hazrath Peer & Jamia Masjid, Keshwar Village, Chincholi Taluk Gulbarga District, is a Wakf 
institution vide 51.100. 344 & 345 of the Gazette Notification dated 20.06.1974 of Chincholi and Abdul Gani 
@ Channu Miyan 5/೦ Mastan Sab as Muthawalli.: Whereas, the proposal is received from the Wakf 
Officer, District Wakf Advisory Committee, Gulbarga vide his letter No. DWAC/GLB/CMC/04/2006 dated 
24.2.05 & 5.1.2008 for the appointment of Muthawalli for the management of above institution along with 
copy of the Death Certificate/Affidavit of the Notified Muthawalli and application of Mr. Mastan Ali S/o 
Abdul Gani @ Channu Miyan for appointment of Muthawalli of the said Wakf under section 63 of the Wakf 
Act 1995. 

A public notice in form 77 under Rule 55 (1) was issued by this on 28.1.2008 for calling 
objections/suggestions from the locality on the said proposal. 

Whereas the Wakf Officer, District Wakf Advisory Committee, Gulbarga while forwarding the 
Mahazar drawn on 4.2.2008 by him has requested this office to approve the change of Hereditary 
Muthawalli as proposed since no objections/suggestions were received within the stipulated period. 
Moreover, this office has not received any objections/suggestions. 

And whereas, this subject was placed before the Board in its meeting held on 21.6.2008. The 
Board after careful consideration vide its resolution No.34 at 5110.06 of Regular Agenda has accorded its 
approval for the appointment of Muthawalli under section 63 of the Wakf Act 1995. Hence, this Order. 

Order No. KBW/CMC/80/GBA/2005-06, Dated: 22" August 2008 

In exercise of powers conferred under section 42(1) of the Wakf Act 1995, the Karnataka State 
Board of Wakfs hereby confirm the appointment of Muthawalli in favour of Mr. Mastan Ali S/o late Abdul 
Gani @ Channu Miyan for the management of Dargah Hazrath Hazrath Peer & Jamia Masjid, Keshwar 
Village, Chincholi Taluk, Gulbarga District. 

The Muthawalli shall function in accordance with the Wakf Act 1995 and the Karnataka Wakf 
Rules 1997 and the direction issued by the Karnataka State Board of Wakfs, Bangalore from time to time. 

By Order of the Board 
P.D. 91 Addl. Chief Executive Officer, 
Karnataka State Board of Wakfs. 
ಆಯ್ಕೆ ಮತ್ತು ನೇಮಕಾತಿ ಪ್ರಾಧಿಕಾರ, ನಿರ್ದೇಶಕರು, 
ಆರ್ಥಿಕ ಮತ್ತು ಸಾಂಖ್ಯಕ ನಿರ್ದೇಶನಾಲಯ, 7ನೇ ಮಹಡಿ, ಬಹುಮಹಡಿ ಕಟ್ಟಡ, 
ಬಿ.ಆರ್‌. ಅಂಬೇಡ್ಕರ್‌ ಬೀದಿ, ಬೆಂಗಳೂರು-560 001 
ಅಧಿಸೂಚನೆ 
ಸಂಖ್ಯೆ:ಆಸಾನಿ/129/ಆಡಳಿತ-2/2009-10, ಬೆಂಗಳೂರು, ದಿನಾಂಕ: 24ನೇ ಫೆಬ್ರವರಿ 2010 

ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಲ್ಲಿ ಖಾಲಿ ಇರುವ ಈ ಕೆಳಕಂಡ ಬ್ಯಾಕ್‌ಲಾಗ್‌ ಹುದ್ದೆಗಳಿಗೆ 

ತಾತ್ಕಾಲಿಕವಾಗಿ ಆಯ್ಕೆಯಾಗಿರುವ ಅಭ್ಯರ್ಥಿಗಳ ಪಟ್ಟಿ ಈ ಕೆಳಕಂಡಂತೆ ಇರುತ್ತದೆ: 








ಗಣತಿದಾರರು 
ಕ್ತ ಅಭ್ಯರ್ಥಿಯ ಹೆಸರು ವಿಳಾಸ ಮೀಸಲಾತಿ ಹುಟ್ಟಿದ ಶೇಕಡಾವಾರು 
ಸಂ ಶ್ರೀ/ ಶ್ರೀಮತಿ ವರ್ಗ ದಿನಾಂಕ ಗಳಿಸಿದ 
ಅಂಕಗಳು 
1 |ಪಿ. ಮುನಿಯಪ್ಪ ನಂ.533, ರೆಡ್ಡಿಪಾಳ್ಯ, ಹೊಸ ಪ.ಜಾ. | 20.12.1974 | 85.00 
ತಿಪ್ಪಸಂದ್ರ ಹೆಚ್‌ ಎ ಎಲ್‌ ಅಂಚೆ, 
ಬೆ೦ಗಳೂರು-17 













































































೨೦೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ಭಾಗ - ೫ 
ಕ್ರ ಅಭ್ಯರ್ಥಿಯ ಹೆಸರು ವಿಳಾಸ ಮೀಸಲಾತಿ ಹುಟ್ಟದ ಶೇಕಡಾವಾರು 
ಸಂ ಶ್ರೀ/ ಶ್ರೀಮತಿ ವರ್ಗ ದಿನಾಂಕ ಗಳಿಸಿದ 

ಅಂಕಗಳು 
2 | ಕಿಶನ್‌ ರಾವ್‌ ಧಾವರ್‌ ಕೋ. ಅಣ್ಣಪ್ಪ ಬಿ. ಮಾನೆ, ಪಿ.ಬಿ. ಪ.ಜಾ. 01.01.1979 70.08 
ಸಿಂಗ್‌ ಪವಾರ್‌ ನಂ.84,85,86, ವಿಜಯಲಕ್ಷ್ಮಿ ನಿವಾಸ, 
ಲಕ್ಷ್ಮಿ ಗುಡಿಯ ಹತ್ತಿರ, ವೆಂಕಟೇಶ್ವರ 
ನಗರ, ಬಿಜಾಪುರ-586101 
3 | ಚಂದಮ್ಮ ಬಸವೇಶ್ವರ ನಗರ, ಪ.ಪಂ. 20.06.1975 67.00 
ಬಿ.ಜಿ.ಕೆರೆ, ಮೊಳಕಾಲ್ಮೂರು, (ಮಹಿಳಾ 
ಚಿತ್ರದುರ್ಗ-577529 ಮೀಸಲಾತಿ) 
ಹೆಚ್ಚುವರಿ ಪಟ್ಟಿ 
1 | ಈರಣ್ಣ ಜಾಲಿಹಾಳ್‌ ಇಂಡಿ ಪಂಪ್‌ ಹತ್ತಿರ, ಆಸಾರಹೊಂಡ ಪ.ಜಾ 25.10.1973 70.00 
ರೋಡ್‌, ಹಳೆ ಹುಬ್ಬಳ್ಳಿ, ಹುಬ್ಬಳ್ಳಿ-580024 
2 | ಸಿದ್ಧಾರೂಢ ಬಸವಂತ ಮು/ಘೋ. ಪತ್ರಿತ ತಾ: ಅಥಣಿ ಜಿಲ್ಲೆ: ಪ.ಜಾ 20.07.1973 69.17 
ರಾಯಭಾಗ ಬೆಳಗಾವಿ. ಪಿನ್‌: 591240 
3 ಮಂಜುಳ ಕೆ. ಕೇರ್‌ ಆಫ್‌, ನಾಗರಾಜಪ ಕಡತೇರ, ಪ.ಪಂ. 08.07.1975 65.67 
ಮನೆ ನಂ.107, ಬಿಲಾದ್‌ ಡೈನಸ್ಟಿ (ಮಹಿಳಾ 
ಅಪಾರ್ಟ್‌ಮೆಂಟ್‌, ಮಹಾವೀರ್‌ ಮೀಸಲಾತಿ) 
ಕಾರ್ಮೆಂಟ್‌ ಎದುರಿಗೆ, ಕೆಂಗೇರಿ 
ಉಪನಗರ, ಬೆಂಗಳೂರು-560 060 
ದ್ವಿತೀಯ ದರ್ಜೆ ಸಹಾಯಕರು 
1 | ಎಲ್‌. ಯೋಗೇಂದ್ರ ನಂ.10, 6ನೇ ಕ್ರಾಸ್‌, ಪ.ಜಾ. 08.05.1973 84.67 
ನಾಯ್ಕ ಜ್ಞಾನಜ್ಯೋತಿನಗರ, ಉಲ್ಲಾಳು 
ಮುಖ್ಯರಸ್ತೆ, ಬೆಂಗಳೂರು-560 056 
ಹೆಚ್ಚುವರಿ ಪಟ್ಟಿ 
2 | ರೇಖಾಮಣಿ ಕೆ.ಜಿ. ಡಾಟರ್‌ ಆಫ್‌, ಗಂಗಾನಾಯ್ಯ, ಪ.ಜಾ. 14.07.1980 83.04 
ಬೂವನಹಳ್ಳಿ ಬೂವನಹಳ್ಳಿ ಅಂಚೆ, 
ಹಾಸನ ತಾಲ್ಲೂಕು, ಹಾಸನ ಜಿಲ್ಲೆ, ಪಿನ್‌ 573220 
ಈ ಪಟ್ಟಿಯು ತಾತ್ಕಾಲಿಕವಾಗಿದ್ದು. ಯಾವುದೇ ಆಕ್ಷೇಪಣೆಗಳನ್ನು ಸಲ್ಲಿಸುವ ಅಭ್ಯರ್ಥಿಗಳು, ಈ ಅಧಿಸೂಚನೆ 
ಹೊರಡಿಸಿದ ದಿನಾಂಕದಿಂದ ಹದಿನೈದು (15) ದಿನಗಳೊಳಗೆ ಆಯ್ಕೆ ತ್ತು ನೇಮಕಾತಿ ಪ್ರಾಧಿಕಾರಕ್ಕೆ ಸೂಕ್ತ 


ಇಂ 





ದಾಖಲಾತಿಗಳೊಂದಿಗೆ ಸಲ್ಲಿಸುವುದು. 
2. ಈ ಮೇಲ್ಕಂಡ ಹುದ್ದೆಗಳಿಗೆ ತಾತ್ಕಾಲಿಕವಾಗಿ ಆಯ್ಕೆ ಆಗಿರುವ ಅಭ್ಯರ್ಥಿಗಳ ವಯಸ್ಸು ದಿನಾಂಕ: 15.4.2010ಕ್ಕೆ 
29 ವರ್ಷ ಪೂರ್ತಿಯಾಗಿರುವ ಹಾಗೂ 40 ವರ್ಷದ ಒಳಗೆ ಇರುವ ಅಭ್ಯರ್ಥಿಗಳು ನಿಗದಿಪಡಿಸಿರುವ ವಿದ್ಯಾರ್ಹತಾ 
ಪಟ್ಟಿಯಲ್ಲಿ ಪಡೆದಿರುವ ಅಂಕಗಳ ಶೇಕಡಾವಾರು ಆಧಾರದ ಮೇರೆಗೆ ತಾತ್ಕಾಲಿಕವಾಗಿ ಆಯ್ಕೆ ಮಾಡಲಾಗಿದೆ. 
3. ಈ ಮೇಲ್ಕಂಡ ಹುದ್ದೆಗಳಿಗೆ ತಾತ್ಕಾಲಿಕವಾಗಿ ಆಯ್ಕೆಯಾಗಿರುವ ಮುಖ್ಯ ಪಟ್ಟಿಯಲ್ಲಿರುವ ಅಭ್ಯರ್ಥಿಗಳು 
ಹಾಜರಾಗದ ಪಕ್ಷದಲ್ಲಿ ಆಯಾ ವರ್ಗಗಳಿಗೆ ತಕ್ಕಂತೆ ಹೆಚ್ಚುವರಿ ಪಟ್ಟಿಯಲ್ಲಿರುವ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. 
ನಿರ್ದೇಶಕರು ಮತ್ತು ನೇಮಕಾತಿ ಪ್ರಾಧಿಕಾರ 


ಪಿ.ಆರ್‌. 445 ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ, ಬೆ೦ಗಳೂರು 
FORM -IV 
(See Rule 12) 
NOTICE 

It is hereby notified that the undersigned has changed his/her name from 


RENUKA w/o HANAMAPPA MADAR to RENUKA w/o HANAMAPPA JAKANUR 
೧.೧.77 RENUKA w/o HANAMAPPA MADAR 


